WPP -47 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೭ | ಬೆಂಗಳೂರು, ಗುರುವಾರ, ಆಗಸ್ಟ್ ೧೬ , ೨೦೧೨ ( ಶ್ರಾವಣ ೨೫ , ಶಕ ವರ್ಷ ೧೯೩೪) 


ಸಂಚಿಕೆ ೩೩ 


ಭಾಗ - ೧ 


ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 

ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 


ವಿಷಯ : 


ಓದಲಾಗಿದೆ: 


ಬೀದರ್‌ ವಿಮಾನ ನಿಲ್ದಾಣದ ಅಭಿವೃದ್ಧಿ ಬಗ್ಗೆ. 
1) ಸರ್ಕಾರಿ ಆದೇಶ ಸಂಖ್ಯೆ . ಮೂಅಇ 20 ರಾಅವಿ 2004, ದಿನಾಂಕ 23. 03.2007. 
2) ಸರ್ಕಾರಿ ಆದೇಶ ಸಂಖ್ಯೆ , ಮೂಅಇ 20 ರಾಅವಿ 2004 , ದಿನಾಂಕ 27. 07.2007. 
3) ಸರ್ಕಾರಿ ಆದೇಶ ಸಂಖ್ಯೆ . ಮೂಅಇ 20 ರಾವಿ 2004 , ದಿನಾಂಕ 17.04.2008. 
4) ದಿನಾಂಕ 26.05. 2008 ರಂದು ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಬೀದರ್‌ನಲ್ಲಿ ನಡೆಯಲಿರುವ 

ಗುರ್ - ತಾ - ಗದ್ದಿ 3ನೇ ಶತಮಾನೋತ್ಸವ ಕುರಿತಂತೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಜರುಗಿದ ಸಭೆ. 
5) ಸರ್ಕಾರಿ ಆದೇಶ ಸಂಖ್ಯೆ : ಮೂಅಇ 20 ರಾಅವಿ 2004 , ದಿನಾಂಕ 17.06. 2008. 
6) ಜಿಲ್ಲಾಧಿಕಾರಿಗಳು, ಬೀದರ್ ಜಿಲ್ಲೆ, ಬೀದರ್ ಇವರ ಪತ್ರ ಸಂ : ಡಿಯುಡಿಸಿ/ ಎಸಿಎ/ ಸಿಆರ್ -1/ 2011 -12/ 

520, ದಿನಾಂಕ: 02 -12 - 2011. 
7) ಸರ್ಕಾರದ ಪತ್ರ ಸಂ : ಮೂಅಇ 20 ರಾಅವಿ 2004 , ದಿನಾಂಕ: 02 - 03 - 2012 . 


ಪ್ರಸ್ತಾವನೆ: 


ಮೇಲೆ ಓದಲಾದ ಕ್ರಮ ಸಂ . (1) ರ ಆದೇಶದಲ್ಲಿ ಬೀದರ್‌ನಲ್ಲಿರುವ ರಕ್ಷಣಾ ಇಲಾಖೆಯ ವಿಮಾನ ನಿಲ್ದಾಣವನ್ನು ನಾಗರೀಕ 
ವಿಮಾನಯಾನಕ್ಕೆ ಉಪಯೋಗಿಸಲು ರಕ್ಷಣಾ ಇಲಾಖೆಯ ತಾತ್ವಿಕ ಒಪ್ಪಿಗೆಯು ದೊರೆತಿದ್ದು , ಇದಕ್ಕೆ ಬೇಕಾಗುವ ಮೂಲಸೌಕರ್ಯ ಒದಗಿಸಲು 
ಹೆಚ್ಚುವರಿ ಭೂಮಿಯನ್ನು ನೀಡುವಂತೆ ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರವು ಮನವಿಯನ್ನು ಸಲ್ಲಿಸಿದ್ದು, ಅಗತ್ಯ ಭೂಮಿಯ ಸ್ವಾಧೀನಕ್ಕಾಗಿ 
ರಾಜ್ಯದ ಬೆಂಬಲವನ್ನು ಒದಗಿಸಲು ಮಂಜೂರಾತಿಯನ್ನು ನೀಡಲಾಗಿದೆ. 

2 . ಮೇಲೆ ಓದಲಾದ ಕಮ ಸಂಖ್ಯೆ (2) ರ ಆದೇಶದಲ್ಲಿ ಬೀದರ್ ವಿಮಾನ ನಿಲ್ದಾಣದಲ್ಲಿ ಸಿವಿಲ್ ಎನ್‌ಕ್ಲಬ್ ಮೂಲಸೌಲಭ್ಯ 
ನಿರ್ಮಾಣಕ್ಕಾಗಿ ಅಗತ್ಯವಾದ ಭೂಸ್ವಾಧೀನ ಮತ್ತು ಅಭಿವೃದ್ಧಿ ಕಾರ್ಯಗಳಿಗಾಗಿ ರೂ .2.00 ಕೋಟಿಗಳನ್ನು ಮುಖ್ಯ ಕಾರ್ಯನಿರ್ವಾಹಣಾಧಿಕಾರಿ ಮತ್ತು 
ಕಾರ್ಯ ನಿರ್ವಾಹಕಾ ಸದಸ್ಯರು, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ , ಬೆಂಗಳೂರು, ಇವರಿಗೆ ಬಿಡುಗಡೆ ಮಾಡಿದೆ. 

3. ಮೇಲೆ ಓದಲಾದ ಕಮ ಸಂಖ್ಯೆ (3) ರ ಆದೇಶದಲ್ಲಿ ಬೀದರ್‌ನಲ್ಲಿರುವ ರಕ್ಷಣಾ ಇಲಾಖೆಯ ವಿಮಾನ ನಿಲ್ದಾಣದಲ್ಲಿ ಸಿವಿಲ್ 
ಎನ್‌ಕ್ಲಬ್ ಮೂಲಸೌಲಭ್ಯ ನಿರ್ಮಾಣಕ್ಕಾಗಿ ಬೀದರ್ ಜಿಲ್ಲೆ, ಬೀದರ್ ತಾಲ್ಲೂಕಿನ ಚಿದ್ರಿ ಮತ್ತು ಬೆಳ್ಳೂರ ಗ್ರಾಮಗಳಲ್ಲಿ 69.38 ಎಕರೆ ವಿಸ್ತೀರ್ಣದ 


( ೨೨೪೧) 


೨೨೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೨ 


ಭಾಗ - ೧ 


ಜಮೀನನ್ನು ಭೂಸ್ವಾಧೀನಪಡಿಸಿಕೊಳ್ಳಲು ಅಗತ್ಯವಾದ ಬಾಕಿ ಮೊತ್ತ ರೂ .60,49,000/- ಗಳನ್ನು ಮುಖ್ಯ ಕಾರ್ಯನಿರ್ವಾಹಣಾಧಿಕಾರಿ ಮತ್ತು 
ಕಾರ್ಯ ನಿರ್ವಾಹಕ ಸದಸ್ಯರು, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, ಬೆಂಗಳೂರು, ಇವರಿಗೆ ಬಿಡುಗಡೆ ಮಾಡಲಾಗಿದೆ. 

4. ಮೇಲೆ ಓದಲಾದ ಕಮ ಸಂಖ್ಯೆ (4) ರಲ್ಲಿರುವ ಸಭೆಯ ನಡೆವಳಿಯಂತೆ, ಕ್ರಮ ಸಂಖ್ಯೆ (5)ರ ಸರ್ಕಾರಿ ಆದೇಶದಲ್ಲಿ 2008ನೇ 
ವರ್ಷದಲ್ಲಿ ನಡೆದ "ಗುರ್ - ತಾ - ಗದ್ದಿ" 3ನೇ ಶತಮಾನೋತ್ಸವ ಸಮಾರಂಭದ ಆಚರಣೆ ಸಲುವಾಗಿ ಬೀದರ್ ವಿಮಾನ ನಿಲ್ದಾಣವನ್ನು ಆದಷ್ಟು 
ಜಾಗ್ರತೆಯಾಗಿ ಕಾರ್ಯಗತಗೊಳಿಸಲು ಹಾಗೂ ಬೀದರ್‌ನಲ್ಲಿ ಏರ್‌ಪ್ ಹಾಗೂ ಟರ್ಮಿನಲ್ ಕಟ್ಟಡವನ್ನು ಅಭಿವೃದ್ಧಿಪಡಿಸಲು ರೂ .3.00 
ಕೋಟಿಗಳನ್ನು ಜಿಲ್ಲಾಧಿಕಾರಿಗಳು, ಬೀದರ್ ಜಿಲ್ಲೆ , ಬೀದರ್, ಇವರಿಗೆ ಬಿಡುಗಡೆ ಮಾಡಲಾಗಿದೆ. 


5. ಮೇಲೆ ಓದಲಾದ ಕ್ರಮ ಸಂಖ್ಯೆ ( 6) ರಲ್ಲಿ ಓದಲಾದ ಪತ್ರ ದಿನಾಂಕ: 02 - 12 - 2011ರಲ್ಲಿ ಜಿಲ್ಲಾಧಿಕಾರಿಗಳು, ಬೀದರ್, ಇವರು 
ಕಳುಹಿಸಿರುವ ಪ್ರಸ್ತಾವನೆಯಲ್ಲಿ ಬೀದರ್‌ನಲ್ಲಿರುವ ವಾಯು ಸೇನೆಯ ವಿಮಾನ ನಿಲ್ದಾಣದಲ್ಲಿ ಈಗಾಗಲೇ ನಿರ್ಮಿಸಿರುವ ತಾತ್ಕಾಲಿಕ ಏರ್‌ ಟರ್ಮಿನಲ್ 
ಕಟ್ಟಡದ ಜಮೀನು ಹಾಗೂ ಹೊಸದಾಗಿ ನಿರ್ಮಿಸಲಿರುವ ಬೀದರ್‌ ವಿಮಾನ ನಿಲ್ದಾಣದ ಜಮೀನುಗಳು ಬೇರೆ ಬೇರೆಯಾಗಿದ್ದು , ಎರಡೂ ಸ್ಥಳಕ್ಕೂ 
ಸಂಬಂಧವಿಲ್ಲವಾದ್ದರಿಂದ ಭೂಗುತ್ತಿಗೆ ಆಧಾರದ ಮೇಲೆ ಈಗಾಗಲೇ ಪಡೆದುಕೊಂಡಿರುವ 3.6 ಎಕರೆ ಜಮೀನಿನಲ್ಲಿ ನಿರ್ಮಿಸಿರುವ ತಾತ್ಕಾಲಿಕ 
ಟರ್ಮಿನಲ್ ಕಟ್ಟಡವನ್ನು ಜಮೀನಿನೊಂದಿಗೆ ಭೂಸ್ವಾಧೀನಪಡಿಸಿಕೊಳ್ಳಲು ಅನುಮೋದನೆ ಕೋರಿ ಹಾಗೂ ಇದಕ್ಕೆ ತಗಲುವ ವೆಚ್ಚ 
ರೂ .53,55,366.81ಗಳನ್ನು ಈ ಹಿಂದೆ ಬೀದರ್ ತಾಲ್ಲೂಕಿನ ಬೇಳೂರ ಹಾಗೂ ಚಿದ್ರಿ ಗ್ರಾಮಗಳಲ್ಲಿ ಗುರುತಿಸಿದ 66.36 ಎಕರೆ ಜಮೀನಿನ 
ಭೂಸ್ವಾಧೀನಕ್ಕಾಗಿ ಈಗಾಗಲೇ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, ಬೆಂಗಳೂರು, ಇವರಿಗೆ ಬಿಡುಗಡೆಯಾಗಿರುವ ರೂ .2.6049 
ಕೋಟಿಗಳಿಂದ ಬಿಡುಗಡೆ ಮಾಡುವಂತೆಯೂ ಹಾಗೂ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ರದ್ದುಗೊಳಿಸುವಂತೆ ಕೋರಿರುತ್ತಾರೆ. 

6. ಮೇಲೆ ಓದಲಾದ ಕ್ರಮ ಸಂಖ್ಯೆ (7) ರ ಸರ್ಕಾರದ ಪತ್ರದಲ್ಲಿ ಬೀದರ್ ಜಿಲ್ಲೆಯ ಚಿದ್ರಿ ಗ್ರಾಮದ ಸರ್ವೇ ನಂ . 250/ 3ರಲ್ಲಿ 3 ಎಕರೆ 
6 ಗುಂಟೆ ಜಮೀನಿನಲ್ಲಿ ನಿರ್ಮಾಣವಾಗಿರುವ ತಾತ್ಕಾಲಿಕ ಏರ್ ಟರ್ಮಿನಲ್ ಕಟ್ಟಡವನ್ನು ಜಮೀನಿನೊಂದಿಗೆ ರೂ .53 ,55 ,366.81 (ಐವತ್ತೂರು ಲಕ್ಷ 
ಐವತ್ತೈದು ಸಾವಿರದ ಮುನ್ನೂರ ಅರವತ್ತಾರು ರೂಪಾಯಿ ಎಂಬತ್ತೊಂದು ಪೈಸೆ)ಗಳ ವೆಚ್ಚದಲ್ಲಿ ಭೂಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರದ 
ಅನುಮೋದನೆಯನ್ನು ನೀಡಲಾಗಿದೆ. 


7. ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರಿ ಆದೇಶ ಸಂಖ್ಯೆ.ಮೂಅಇ 20 ರಾಅವಿ 2004 , ಬೆಂಗಳೂರು, ದಿನಾಂಕ : 15 - 05 - 2012. 


ಪ್ರಸ್ತಾವನೆಯನ್ನು ಸರ್ಕಾರ ಕುಲಂಕಷವಾಗಿ ಪರಿಶೀಲಿಸಿದ ನಂತರ ಚಿದ್ರಿ ಗ್ರಾಮದ ಸರ್ವೇ ನಂ .250 /3ರ ವಿಸ್ತೀರ್ಣ 3 : 
ಜಮೀನಿನಲ್ಲಿ ನಿರ್ಮಿಸಲಾಗಿರುವ ತಾತ್ಕಾಲಿಕ ಕಟ್ಟಡದೊಂದಿಗೆ ಈ ಜಮೀನನ್ನು ಭೂಸ್ವಾಧೀನಪಡಿಸಿಕೊಳ್ಳಲು ತಗಲುವ ವೆಚ್ಚ 
ರೂ .53,55,266.81ಗಳನ್ನು ಈಗಾಗಲೇ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, ಬೆಂಗಳೂರು, ಇವರಿಗೆ ಬಿಡುಗಡೆಯಾಗಿರುವ 
ರೂ .2.6049ಕೋಟಿಗಳಿಂದ ಭರಿಸಿ ಈ ಮೊತ್ತವನ್ನು ಬೀದರ್ ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆ ಮಾಡಲು ಹಾಗೂ ಮೇಲಿನ ಮೊತ್ತಕ್ಕೆ ಇಲ್ಲಿಯವರೆಗೂ 
ಲಭ್ಯವಾಗಿರುವ ಬಡ್ಡಿ ಮೊತ್ತದೊಂದಿಗೆ ಉಳಿಕೆ ಮೊತ್ತ ರೂ .206.94 ಲಕ್ಷಗಳನ್ನು ಸರ್ಕಾರದ ಖಜಾನೆಗೆ ಜಮ ಮಾಡಿ ದಾಖಲೆಗಳನ್ನು ಸರ್ಕಾರಕ್ಕೆ 
ಕಳುಹಿಸುವಂತೆ ಮುಖ್ಯ ಕಾರ್ಯನಿರ್ವಾಹಣಾಧಿಕಾರಿ ಮತ್ತು ಕಾರ್ಯ ನಿರ್ವಾಹಕಾ ಸದಸ್ಯರು, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ, 
ಬೆಂಗಳೂರು, ಇವರಿಗೆ ನಿರ್ದೇಶಿಸಲಾಗಿದೆ. 


2. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂ . FD 409 EXP - 1/ 12 , ದಿನಾಂಕ: 25 - 04 - 2012ರಲ್ಲಿ ನೀಡಿರುವ 
ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 


ಪಿ . ಆರ್ , 1402 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಜೆ. ಸಂಪತ್ ಕುಮಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ. 

ಕಂದಾಯ ಸಚಿವಾಲಯ 
ವಿಷಯ : ಬೆಂಗಳೂರು ನಗರದ ಕೆಂಪೇಗೌಡ ರಸ್ತೆಯಲ್ಲಿರುವ ಕಂದಾಯ ಭವನದಲ್ಲಿ ಸ್ಥಳಾವಕಾಶದ ಹಂಚಿಕೆ ಬಗ್ಗೆ. 


ಓದಲಾಗಿದೆ: (1) ಸರ್ಕಾರದ ಆದೇಶ ಸಂಖ್ಯೆ: ಕಂಇ 72 ಡಬ್ಲ್ಯೂಬಿಆರ್ 2005 ( ಭಾಗ), ದಿನಾಂಕ: 17/02 /2012 


( 2) ಪತ್ರ ಸಂಖ್ಯೆ : ಎಡಿಎಂ / 01 /ಸಿಆರ್ / 22 /2011 - 12, ದಿನಾಂಕ: 27 /03 /2012 


( 3) ಅ. ಸ. ಪತ್ರ ಸಂಖ್ಯೆ : ಆಇ 1477 / ಅಖಣ 2012 , ದಿನಾಂಕ: 26 /03 /2012 . 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೨ 


೨೨೪೩ 


ಪ್ರಸ್ತಾವನೆ : 


ಬೆಂಗಳೂರು ನಗರದ ಕೆಂಪೇಗೌಡ ರಸ್ತೆಯಲ್ಲಿ ನಿರ್ಮಾಣ ಮಾಡಿರುವ ಕಂದಾಯ ಭವನ ಕಟ್ಟಡದಲ್ಲಿ ಕಂದಾಯ ಸಚಿವಾಲಯದ ಆಡಳಿತ 
ವ್ಯಾಪ್ತಿಯ ಕೆಲವೊಂದು ಇಲಾಖಾ ಕಛೇರಿಗಳು ಮತ್ತು ಸಂಸ್ಥೆಗಳಿಗೆ ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಸ್ಥಳಾವಕಾಶವನ್ನು ಹಂಚಿಕೆ 
ಮಾಡಲಾಗಿತ್ತು. 

ಬೆಂಗಳೂರು ಜಿಲ್ಲಾಧಿಕಾರಿಯವರು ಮೇಲೆ ( 2)ರಲ್ಲಿ ಓದಲಾದ ತಮ್ಮ ಪತ್ರದಲ್ಲಿ ಕಂದಾಯ ಭವನದ ಐದನೇ ಮಹಡಿಂ 
ವಿಭಾಗದ ಪ್ರಾದೇಶಿಕ ಆಯುಕ್ತರ ಕಛೇರಿಗೆ ಹಂಚಿಕೆಯಾಗಿರುವ ಜಾಗವನ್ನು ಬೆಂಗಳೂರು ಜಿಲ್ಲಾ ಖಜಾನೆ ಕಛೇರಿಗೆ ಬೆಂಗಳೂರು ಉತ್ತರ ತಾಲ್ಲೂಕು 
ಕಛೇರಿ/ ಬೆಂಗಳೂರು ದಕ್ಷಿಣ ತಾಲ್ಲೂಕು ಕಛೇರಿಗಳ ಅಭಿಲೇಖಾಲಯಗಳಿಗೆ ಹಂಚಿಕೆ ಮಾಡುವಂತೆ ಕೋರಿದ್ದಾರೆ. 

ಆರ್ಥಿಕ ಇಲಾಖೆಯು ಮೇಲೆ ( 3) ರಲ್ಲಿ ಓದಲಾದ ತನ್ನ ಅರೆ ಸರ್ಕಾರಿ ಪತ್ರದಲ್ಲಿ ಬೆಂಗಳೂರು ನಗರ ಜಿಲ್ಲಾ ಖಜಾನೆಗೆ ಕಂದಾಯ ಭವನ 
ಕಟ್ಟಡದಲ್ಲಿ 8000 ಚದರ ಅಡಿ ಜಾಗವನ್ನು ಮಂಜೂರು ಮಾಡುವಂತೆ ಕೋರಿರುತ್ತಾರೆ . 

ವಿಷಯವನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಕಂದಾಯ ಭವನದ ಕಟ್ಟಡದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಕಛೇರಿಗೆ 
ಮತ್ತು ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತರ ಕಛೇರಿಗೆ ಹಂಚಿಕೆಯಾಗಿರುವ ಸ್ಥಳಾವಕಾಶವನ್ನು ಬೇರೆ ಕಛೇರಿಗಳಿಗೆ ಮರು ಹಂಚಿಕೆ ಮಾಡಲು 
ಸರ್ಕಾರವು ತೀರ್ಮಾನಿಸಿ ಈ ಆದೇಶವನ್ನು ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಕಂಇ 72 ಡಬ್ಲೂಬಿಆರ್ 2005 ( ಭಾ ), ಬೆಂಗಳೂರು, ದಿನಾಂಕ: 08/ 05 / 2012 
ಸರ್ಕಾರದ ಆದೇಶ ಸಂಖ್ಯೆ: ಕಂಇ 72 ಡಬ್ಲ್ಯೂಬಿಆರ್‌ 2005 ( ಭಾ ) ದಿನಾಂಕ: 17 /02/2012 ಅನ್ನು ಮಾರ್ಪಡಿಸಿ, ಬೆಂಗಳೂರು 
ನಗರದ ಕೆಂಪೇಗೌಡ ರಸ್ತೆಯಲ್ಲಿರುವ ಕಂದಾಯ ಭವನ ಕಟ್ಟಡ ಮತ್ತು ಬೆಂಗಳೂರು ಜಿಲ್ಲಾಧಿಕಾರಿ ಕಛೇರಿ ಅನೆಕ್ಸ್ ಕಟ್ಟಡದ ಸ್ಥಳಾವಕಾಶವನ್ನು ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವಿವಿಧ ಇಲಾಖಾ ಕಛೇರಿಗಳು /ಸಂಸ್ಥೆಗಳಿಗೆ ಈ ಕೆಳಗಿನಂತೆ ಮರು ಹಂಚಿಕೆ 
ಮಾಡಲಾಗಿದೆ. 


ಮಹಡಿ 


ಇಲಾಖಾ ಕಛೇರಿ/ ಸಂಸ್ಥೆ 


ವಿಸ್ತೀರ್ಣ ( ಚದರ ಅಡಿಗಳಲ್ಲಿ) 


ನೆಲಮಹಡಿ 


ತಾಲ್ಲೂಕು ಕಛೇರಿ, ಬೆಂಗಳೂರು ಉತ್ತರ ತಾಲ್ಲೂಕು 


11223. 28 


ತಾಲ್ಲೂಕು ಕಛೇರಿ, ಬೆಂಗಳೂರು ದಕ್ಷಿಣ ತಾಲ್ಲೂಕು 


11223 .29 


1ನೇ ಮಹಡಿ 


ಉಪ ವಿಭಾಗೀಯ ಕಛೇರಿ, ಬೆಂಗಳೂರು ಉತ್ತರ 
ಉಪ ವಿಭಾಗೀಯ ಕಛೇರಿ, ಬೆಂಗಳೂರು ದಕ್ಷಿಣ ಮತ್ತು 
ತಹಸೀಲ್ದಾರರ ಕಛೇರಿಗಳು 


16830 . 07 


2ನೇ ಮಹಡಿ 


16675 . 84 


ಬೆಂಗಳೂರು ಜಿಲ್ಲಾ ನೋಂದಣಾಧಿಕಾರಿ ಹಾಗೂ ಉಪ 
ನೋಂದಣಾಧಿಕಾರಿಗಳ ಕಛೇರಿಗಳು 


3ನೇ ಮಹಡಿ 


ಕಾನ್ಸ್‌ರೆನ್ಸ್ ಹಾಲ್ 
ಅಭಿಲೇಖಾಲಯ , ಬೆಂಗಳೂರು ದಕ್ಷಿಣ ತಾಲ್ಲೂಕು ಕಛೇರಿ 
ಭೂಮಿ ಕೇಂದ್ರ ಕಂದಾಯ ಇಲಾಖೆ 


10090.08 ( ಎಡ) 
5090.08 ( ಬಲ) 
5000. 00 


4ನೇ ಮಹಡಿ 


ಧಾರ್ಮಿಕ ದತ್ತಿ ಇಲಾಖೆ 


10122.98 ( ಎಡ) | 


10096.73 (ಬಲ) 


2 ಜಿಲ್ಲಾ ನೋಂದಣಾಧಿಕಾರಿ ಕಛೇರಿಗಳು ಹಾಗೂ 

2 ಉಪ ನೋಂದಣಿ ಕಛೇರಿಗಳು. 
ಐದನೇ ಮಹಡಿ | 1 | ಜಿಲ್ಲಾ ಖಜಾನೆ , ಬೆಂಗಳೂರು ನಗರ ಜಿಲ್ಲೆ 


8000 . 00 


2 


. 


ಅಭಿಲೇಖಾಲಯ, ಬೆಂಗಳೂರು ಉತ್ತರ ತಾಲ್ಲೂಕು ಕಛೇರಿ 


5586 .44 


3 


. 


ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ನಿರ್ದೇಶನಾಲಯ 


7155 .00 


ಆರನೇ ಮಹಡಿ 


1 


. 


ಕೇಂದ್ರೀಯ ಆಡಳಿತ ನ್ಯಾಯ ಮಂಡಳಿ 


10408. 45 ( ಎಡ) 


ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿ, ಮತ್ತು ಅಡ್ವಕೇಟ್ 
ಜನರಲ್ ಕಛೇರಿ 


10408.45 ( ಬಲ) 


೨೨೪೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಆಗಸ್ಟ್ ೧೬ , ೨೦೧೨ 


ಭಾಗ - ೧ 


ಮಹಡಿ 


ಇಲಾಖಾ ಕಛೇರಿ/ ಸಂಸ್ಥೆ 


ವಿಸ್ತೀರ್ಣ ( ಚದರ ಅಡಿಗಳಲ್ಲಿ) 


ಏಳನೇ ಮಹಡಿ 


ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿ , 


25581 .44 


ಎಂಟನೇ ಮಹಡಿ | 1 | 


ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರ 
ಕಛೇರಿ, ಕರ್ನಾಟಕ 


25581.44 


ಜಿಲ್ಲಾಧಿಕಾರಿಗಳ ಕಛೇರಿ ಅನೆಕ್ಸ್ ಕಟ್ಟಡ 


ನೆಲ ಮಹಡಿ 


4076 .56 


ಒಂದನೇ ಮಹಡಿ 


4076.56 


ಕಂದಾಯ ಇಲಾಖಾ ನೌಕರರ ಸಂಘ 


12229. 68 ಚ . ಅ 


ಎರಡನೇ ಮಹಡಿ 


4076 .56 


ಮೂರನೇ ಮಹಡಿ 


4378. 23 


2 - ಜಿಲ್ಲಾ ನೋಂದಣಿ ಕಛೇರಿಗಳು 


9058.14 ಚ . ಅ 


ನಾಲ್ಕನೇ ಮಹಡಿ 


4679 . 90 


2 - ಉಪ ನೋಂದಣಿ ಕಛೇರಿಗಳು 


ಕಂದಾಯ ಸಚಿವಾಲಯದ ವ್ಯಾಪ್ತಿಗೆ ಬಾರದ ಸರ್ಕಾರಿ ಕಛೇರಿಗಳು /ಸಂಸ್ಥೆಗಳು ಲೋಕೋಪಯೋಗಿ ಇಲಾಖೆ ಕಾಲಕಾಲಕ್ಕೆ ನಿಗದಿಪಡಿಸುವ 
ಬಾಡಿಗೆ ಪಾವತಿಸತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಿ. ಶ್ರೀರಾಮರೆಡ್ಡಿ 
ಪಿ . ಆರ್ . 1418 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಸುಧಾರಣಾ ಕೋಶ) 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 
ವಿಷಯ : ಶೀ ಜಿ. ಚನ್ನಬಸಪ್ಪ, ನಿವೃತ್ತ ಸಂಶೋಧನಾಧಿಕಾರಿ , ಭಾಷಾಂತರ ನಿರ್ದೇಶನಾಲಯ , ಬೆಂಗಳೂರು - ಇವರ ಮೇಲಿನ 

ಸಾಬೀತಾಗಿರುವ ಆರೋಪಕ್ಕೆ ದಂಡನೆ ವಿಧಿಸುವ ಬಗ್ಗೆ. 


ಓದಲಾಗಿದೆ: (1) ನಿರ್ದೇಶಕರು , ಭಾಷಾಂತರ ನಿರ್ದೇಶನಾಲಯ , ಬೆಂಗಳೂರು - ಇವರ ಪತ ಸಂಖ್ಯೆ: ಭಾನಿ/ 78/ ಆಡಳಿತ/ 

2006 , ದಿನಾಂಕ: 20. 11.2006 . 


(2) ನೋಟೀಸ್ ಸಂಖ್ಯೆ : ಸಂವ್ಯಶಾಇ 46 ಭಾವಿ 2006, ದಿ: 11.11.2008 . 
(3) ಶ್ರೀ ಜಿ. ಚನ್ನಬಸಪ್ಪ – ಇವರ ಪ್ರತಿರಕ್ಷಣಾ ಹೇಳಿಕೆ ದಿನಾಂಕ: 24.11.2008 . 

- ಸರ್ಕಾರದ ಆದೇಶ ಸಂಖ್ಯೆ : ಸಂವ್ಯಶಾಇ 46 ಭಾನಿವಿ 2006 , ದಿ: 27.12.2008. 
(5) ವಿಚಾರಣಾಧಿಕಾರಿಗಳ ವಿಚಾರಣಾ ವರದಿ ದಿನಾಂಕ: 20. 08.2011 . 


( 6) ಆಪಾದಿತರಿಗೆ ಜಾರಿ ಮಾಡಲಾದ 2ನೇ ಕಾರಣ ಕೇಳುವ ನೋಟೀಸ್ ಸಂಖ್ಯೆ : ಸಂವ್ಯಶಾಇ 46 ಭಾನಿವಿ 

2006, ದಿನಾಂಕ: 13. 09 .2011. 


(7) ಆಪಾದಿತರ ಪ್ರತಿರಕ್ಷಣಾ ಹೇಳಿಕೆ ದಿನಾಂಕ: 24.09.2011. 


ಪ್ರಸ್ತಾವನೆ : 


ಶ್ರೀ ಜಿ. ಚನ್ನಬಸಪ್ಪ , ನಿವೃತ್ತ ಸಂಶೋಧನಾಧಿಕಾರಿ ಇವರು ಈ ಹಿಂದೆ ಭಾಷಾಂತರ ನಿರ್ದೇಶನಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ 
ನೇಮಕಾತಿಗಾಗಿ ಅರ್ಜಿ ಮತ್ತು ದಾಖಲೆಗಳಲ್ಲಿ ತಮ್ಮ ಜನ್ಮ ದಿನಾಂಕವನ್ನು ತಪ್ಪಾಗಿ ನೀಡಿರುವುದರ ಬಗ್ಗೆ ಖಚಿತ ಪಡಿಸಿ, ಸದರಿಯವರ ಜನ್ಮ 
ದಿನಾಂಕ: 13.08.1950ನ್ನು 13 .08.1954 ಎಂದು ತಿದ್ದಿ ಸರ್ಕಾರಕ್ಕೆ ತಪ್ಪು ಮಾಹಿತಿ ನೀಡಿ ಉದ್ಯೋಗ ಪಡೆದಿದ್ದಾರೆಂದು ತಿಳಿಸಿ, ನಿರ್ದೇಶಕರು, 
ಭಾಷಾಂತರ ನಿರ್ದೇಶನಾಲಯರವರು ಮೇಲೆ (1)ರಲ್ಲಿ ಓದಲಾದ ಪತ್ರದಲ್ಲಿ ಮೂಲ ದಾಖಲೆಗಳ ಸಮೇತ ಪಾಥಮಿಕ ವರದಿ ಸಲ್ಲಿಸಿರುತ್ತಾರೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಆಗಸ್ಟ್ ೧೬ , ೨೦೧೨ 


೨೨೪೫ 


ಶ್ರೀ ಜಿ. ಚನ್ನಬಸಪ್ಪ, ಭಾಷಾಂತರಕಾರರ ಹುದ್ದೆಯ ಆಯ್ಕೆ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿರುವ ಸಂದರ್ಭದಲ್ಲಿ ಜನ್ಮ ದಿನಾಂಕವನ್ನು ತಿದ್ದಿ ಸುಳ್ಳು ಜನ್ಮ 
ದಿನಾಂಕ ನೀಡಿರುವ ಆರೋಪಕ್ಕಾಗಿ ಮೇಲೆ (2) ರಲ್ಲಿ ಓದಲಾದ ದಿನಾಂಕ : 11.11.2008ರಂದು ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ ಮತ್ತು 
ಮೇಲ್ಮನವಿ) ನಿಯಮಾವಳಿ, 1957ರ ನಿಯಮ 11ರಡಿಯಲ್ಲಿ ಆರೋಪಣಾ ಪಟ್ಟಿಯನ್ನು ಸೂಚನಾ ಪತ್ರದ ಮೂಲಕ ಜಾರಿಗೊಳಿಸಿ, ಪತಿ ರಕ್ಷಣಾ 
ಹೇಳಿಕೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿತ್ತು. ಆಪಾದಿತರಾದ ಶ್ರೀ ಜಿ. ಚನ್ನಬಸಪ್ಪ ಇವರು ದಿನಾಂಕ: 24.11. 2008ರಂದು ನೋಟೀಸಿಗೆ ಪ್ರತಿರಕ್ಷಣಾ 
ಹೇಳಿಕೆ ಸಲ್ಲಿಸಿರುತ್ತಾರೆ . ಇವರ ಪ್ರತಿ ರಕ್ಷಣಾ ಹೇಳಿಕೆಯಲ್ಲಿ ಸಮಂಜಸ ಕಾರಣಗಳು ಇಲ್ಲದೇ ಇರುವುದರಿಂದ ಅವರ ಹೇಳಿಕೆಯನ್ನು ಸರ್ಕಾರವು 
ತಳ್ಳಿ ಹಾಕಿ ವಿಚಾರಣೆ ನಡೆಸಲು ಮೇಲೆ (4)ರಲ್ಲಿ ಓದಲಾದ ದಿನಾಂಕ: 27.12.2008ರ ಸರ್ಕಾರದ ಆದೇಶದಲ್ಲಿ ನಿವೃತ್ತ ಜಿಲ್ಲಾ ಮತ್ತು ಸೆಷನ್ಸ್ 
ನ್ಯಾಯಾಧೀಶರಾದ ಶ್ರೀ ಎನ್. ಸುಬ್ಬರಾವ್ ಇವರನ್ನು ವಿಚಾರಣಾಧಿಕಾರಿಯಾಗಿಯೂ ಹಾಗೂ ಶಾಖಾಧಿಕಾರಿ , ಸಂಸದೀಯ ವ್ಯವಹಾರಗಳು ಮತ್ತು 
ಶಾಸನ ರಚನೆ ಇಲಾಖೆಯ ಶ್ರೀ ಹೆಚ್.ರಾಜ್‌ಕುಮಾರ್ - ಇವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು. 


ವಿಚಾರಣಾಧಿಕಾರಿಗಳು ಆಪಾದಿತರ ಮೇಲಿನ ಆರೋಪಗಳಿಗೆ ವಿಚಾರಣೆ ನಡೆಸಿ ವಿಚಾರಣಾ ವರದಿಯನ್ನು ಶಿಸ್ತು ಪ್ರಾಧಿಕಾರವಾದ 
ಸರ್ಕಾರಕ್ಕೆ ಮೇಲೆ (5) ರಲ್ಲಿ ಓದಲಾದ ವಿಚಾರಣಾ ವರದಿ ದಿನಾಂಕ: 20.08.2011ರಂದು ಸಲ್ಲಿಸಿದ್ದು, ವಿಚಾರಣಾ ವರದಿ 
ಆಪಾದಿತರ ಮೇಲಿನ ಆರೋಪವು ಸಾಬೀತಾಗಿದ್ದರಿಂದ ಮೇಲೆ ( 6) ರಲ್ಲಿ ಓದಲಾದ ದಿನಾಂಕ : 13 .09 .2011ರಂದು ವಿಚಾರಣಾ ವರದಿಯ 
ಪ್ರತಿಯೊಂದಿಗೆ 2ನೇ ಕಾರಣ ಕೇಳುವ ನೋಟೀಸ್ ಮೂಲಕ ಜಾರಿಗೊಳಿಸಲಾಗಿತ್ತು. ಆಪಾದಿತರು ವಿಚಾರಣಾ ವರದಿಯಲ್ಲಿನ ನಿರ್ಣಯದ ವಿರುದ್ಧ 
ರಕ್ಷಣಾ ಹೇಳಿಕೆಯನ್ನು ದಿನಾಂಕ: 24.09.2011ರಂದು ಸಲ್ಲಿಸಿ, ವಿಚಾರಣಾ ವರದಿಯಲ್ಲಿನ ನಿರ್ಣಯವನ್ನು ಅಲ್ಲಗಳೆಯದೆ ತಮ್ಮಿಂದ ಸರ್ಕಾರಕ್ಕೆ 
ಯಾವುದೇ ಆರ್ಥಿಕ ನಷ್ಟ ಉಂಟಾಗಿಲ್ಲವೆಂದು ತಮ್ಮನ್ನು ದೋಷಮುಕ್ತರನ್ನಾಗಿಸುವಂತೆ ಕೋರಿರುತ್ತಾರೆ . 

ವಿಚಾರಣಾ ವರದಿಯಲ್ಲಿನ ನಿರ್ಣಯ ಆಪಾದಿತರು ಎರಡನೇ ಕಾರಣ ಕೇಳುವ ನೋಟೀಸಿಗೆ ನೀಡಿದ್ದ , ರಕ್ಷಣಾ ಹೇಳಿಕೆ ಹಾಗೂ 
ದಾಖಲೆಗಳನ್ನು ಪರಿಶೀಲಿಸಿದಾಗ ನಿವೃತ್ತ ಆಪಾದಿತರಾದ ಶ್ರೀ ಜಿ. ಚನ್ನಬಸಪ್ಪ ಇವರು ಜನ್ಮ ದಿನಾಂಕವನ್ನು ತಿದ್ದಿರುವ 
ಆರೋಪ ಸಾಬೀತಾಗಿರುವುದರಿಂದ ಹಾಗೂ ಸದರಿಯವರು ಸೇವೆಯಲ್ಲಿದ್ದಾಗ ಗಂಭೀರ ಸ್ವರೂಪದ, ದುರ್ನಡತೆ ಎಸಗಿರುವುದು 
ಸಾಬೀತಾಗಿರುವುದರಿಂದ ಕರ್ನಾಟಕ ಸಿವಿಲ್ ಸೇವಾ ನಿಯಮಗಳ ನಿಯಮ 213 ರಡಿಯಲ್ಲಿ ಅವರ ನಿವೃತ್ತಿ ವೇತನದಿಂದ ಶೇಕಡಾ 10ರಷ್ಟನ್ನು 
ಎರಡು ವರ್ಷಗಳ ಕಾಲ ಅವಧಿಗೆ ತಡೆ ಹಿಡಿಯುವ ದಂಡನೆಯನ್ನು ವಿಧಿಸುವ ಬಗ್ಗೆ ಸರ್ಕಾರವು ಈ ಮುಂದಿನಂತೆ ಆದೇಶಿಸುತ್ತದೆ. 


ಸರ್ಕಾರದ ಆದೇಶ ಸಂಖ್ಯೆ : ಸಂವ್ಯಶಾಇ 46 ಭಾನಿವಿ 2006 , ದಿನಾಂಕ : 16. 05.2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನಲೆಯಲ್ಲಿ ಕರ್ನಾಟಕ ಸಿವಿಲ್ ಸೇವಾ ನಿಯಮಗಳ ನಿಯಮ 213ರಡಿಯಲ್ಲಿ ಪದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಶ್ರೀ ಜಿ. ಚನ್ನಬಸಪ್ಪ, ನಿವೃತ್ತ ಸಂಶೋಧನಾಧಿಕಾರಿ , ಭಾಷಾಂತರ ನಿರ್ದೇಶನಾಲಯ , ಬೆಂಗಳೂರು - ಇವರ 
ನಿವೃತ್ತಿ ವೇತನದಲ್ಲಿ ಶೇ . 10ರಷ್ಟನ್ನು ಎರಡು ವರ್ಷಗಳ ಅವಧಿಗೆ ಕಡಿತಗೊಳಿಸುವಂತೆ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ . ಆರ್ , 1453 


ಜಿ.ಶ್ರೀಧರ್ 
ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 

ಸರ್ಕಾರದ ಉಪ ಕಾರ್ಯದರ್ಶಿ, 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ. 


ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ವಿಷಯ : ಶ್ರೀ ಎಲ್ ಸತೀಶ್ ಕುಮಾರ್ , ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಇವರ ವೇತನವನ್ನು ಕಿರಿಯ ಅಧಿಕಾರಿಯ 

ವೇತನಕ್ಕೆ ಎತ್ತರಿಸುವ ಬಗ್ಗೆ 


ಉಲ್ಲೇಖ : 1 ) ದಿನಾಂಕ 10- 04 - 1987 ರ ಆದೇಶ ಸಂಖ್ಯೆ AHFF 7 FNG 87 


24- ( 


2) ದಿನಾಂಕ 11- 01 -2007 ರ ಆದೇಶ ಸಂಖ್ಯೆ FD 32 SRP 2006 
3) ಅರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆಇ 403 ಸೇ -2/ 2009, ದಿನಾಂಕ 24- 01- 2011 
4) ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರ ಪತ್ರ ಸಂಖ್ಯೆ ಬಿ1 | ವೇತನ | ವಿವ- 157/ 2007- 08, 

ದಿನಾಂಕ 21 - 02 - 2012 


೨೨೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೨ 


ಭಾಗ - ೧ 


ಪ್ರ ಸ್ವಾ ವ ನೆ 


ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಅರಣ್ಯ ಇಲಾಖೆಯಲ್ಲಿ ಅಸ್ತಿತ್ವದಲ್ಲಿದ್ದ ವಲಯ ಅರಣ್ಯ ಅಧಿಕಾರಿ ಗ್ರೇಡ್-1 ಮತ್ತು ಗ್ರೇಡ್-|| ವೃಂದಗಳನ್ನು 
ವಿಲೀನಗೊಳಿಸಿ ರೂ . 920 -1735 ಗಳ ವೇತನ ಶ್ರೇಣಿಯಲ್ಲಿ ವಲಯ ಅರಣ್ಯ ಅಧಿಕಾರಿಗಳೆಂದು ಪದನಾಮೀಕರಿಸಲಾಗಿದೆ. 

ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ 1987 ರ ಪರಿಷ್ಕೃತ ವೇತನ ಶ್ರೇಣಿಯಿಂದಾಗಿ, ಕಡ್ಡಾಯ ಕನ್ನಡ ಭಾಷಾ ಮತ್ತು ನಿಗಧಿತ ಇಲಾಖಾ 
ಪರೀಕ್ಷೆಗಳನ್ನು ಉತ್ತೀರ್ಣ ಹೊಂದಿದ ಪ್ರಯುಕ್ತ ಕಿರಿಯ ಸರ್ಕಾರಿ ನೌಕರರಿಗೆ ಮಂಜೂರಾದ ಹೆಚ್ಚುವರಿ ವೇತನ ಮುಂಬಡ್ತಿಯಿಂದಾಗಿ ಹಿರಿಯ ಸರ್ಕಾರಿ 
ನೌಕರರ ವೇತನದಲ್ಲಿ ಉಂಟಾಗಿರುವ ತಾರತಮ್ಯವನ್ನು ನಿವಾರಿಸಲು ಅವಕಾಶ ಕಲ್ಪಿಸಲಾಗಿದ್ದು, ಕೆಲವೊಂದು ಷರತ್ತುಗಳು ಪೂರ್ಣಗೊಂಡಿದ್ದಲ್ಲಿ , ಕಿರಿಯ 
ಸರ್ಕಾರಿ ನೌಕರರ ವೇತನಕ್ಕೆ ಸರಿಸಮಾನವಾಗಿ ಹಿರಿಯ ಸರ್ಕಾರಿ ನೌಕರರ ವೇತನವನ್ನು ಎತ್ತರಿಸಬಹುದಾಗಿದೆ. 

ಮೇಲೆ ಕ್ರಮ ಸಂಖ್ಯೆ (3) ರಲ್ಲಿ ದಿನಾಂಕ 11 -01 -2007 ರ ಆದೇಶ ಸಂಖ್ಯೆ FD 32 SRP 2006 ರಲ್ಲಿ ವಿಧಿಸಿರುವ ಷರತ್ತುಗಳ ಪೈಕಿ 
ಎರಡನೇ ಷರತ್ತಿಗೆ ವಿನಾಯ್ತಿ ನೀಡಲಾಗಿದೆ . 

ಮೇಲೆ ಕ್ರಮ ಸಂಖ್ಯೆ (4) ರಲ್ಲಿ , ಶ್ರೀ ಎ ಶ್ರೀಧರ ನಾಯ್ಕ , ವಲಯ ಅರಣ್ಯ ಅಧಿಕಾರಿ ಮತ್ತು ಶ್ರೀ ಎಲ್ ಸತೀಶ್ ಕುಮಾರ್ , ವಲಯ 
ಅರಣ್ಯ ಅಧಿಕಾರಿ ಇವರುಗಳ ಮೂಲವೇತನವನ್ನು ದಿನಾಂಕ 10-04- 1987 ರಂದು ವೇತನ ಶ್ರೇಣಿ ರೂ . 1720 -3170 ರಲ್ಲಿ ರೂ . 1720- 00 ಕ್ಕೆ 
ನಿಗಧಿಪಡಿಸಲಾಗಿದೆ. ಇದರಲ್ಲಿ ಸೇವೆಯಲ್ಲಿ ಹಿರಿಯರಾದ ಶ್ರೀ ಸತೀಶ್ ಕುಮಾರ್ ರವರು ಕನ್ನಡ ಭಾಷಾ ಮತ್ತು ನಿಗಧಿತ ಇಲಾಖಾ ಪರೀಕ್ಷೆಗಳನ್ನು 
ಉತ್ತೀರ್ಣ ಹೊಂದಿದ ಪ್ರಯುಕ್ತ ದಿನಾಂಕ 06 - 11 -1986 ರಂದು ಮಂಜೂರಾದ ಒಂದು ಹೆಚ್ಚುವರಿ ವೇತನ ಮುಂಬಡ್ತಿಯು ಸಹ ಸೇರಿರುತ್ತದೆ. 
ಅದೇ , ಕನ್ನಡ ಭಾಷಾ ಮತ್ತು ನಿಗಧಿತ ಇಲಾಖಾ ಪರೀಕ್ಷೆಗಳನ್ನು ಉತ್ತೀರ್ಣ ಹೊಂದಿದ ಪ್ರಯುಕ್ತ ಹೆಚ್ಚುವರಿ ವೇತನ ಮುಂಬಡ್ತಿಯ 
ಮಂಜೂರಾತಿಯಿಂದಾಗಿ ಸೇವೆಯಲ್ಲಿ ಕಿರಿಯರಾದ ಶ್ರೀ ಶ್ರೀಧರ ನಾಯ್ಕ ರವರ ಮೂಲ ವೇತನವನ್ನು ದಿನಾಂಕ 29- 07 -1987 ರಂದು 
ರೂ . 1760-00 ಕ್ಕೆ ನಿಗಧಿಪಡಿಸಲಾಗಿದೆ. ಆದರೆ ಇದೇ ದಿನಾಂಕದಂದು ಸೇವೆಯಲ್ಲಿ ಹಿರಿಯರಾದ ಶ್ರೀ ಸತೀಶ್ ಕುಮಾರ್ ರವರ ವೇತನವು 
ರೂ . 1720- 00 ಕ್ಕೆ ನಿಗಧಿಯಾಗುವ ಮೂಲಕ ವೇತನದಲ್ಲಿ ಆಗಿರುವ ತಾರತಮ್ಯವನ್ನು ಸರಿಪಡಿಸುವಂತೆ ಪ್ರಧಾನ ಮುಖ್ಯ ಅರಣ್ಯ 
ಸಂರಕ್ಷಣಾಧಿಕಾರಿಯವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 


ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಸರ್ಕಾರವು ಕೆಳಕಂಡಂತೆ ಆದೇಶಿಸುತ್ತದೆ. 


ಸರ್ಕಾರದ ಆದೇಶ ಸಂಖ್ಯೆ ಅಪಜೀ 072 ಅಪಸೇ 2012 , ಬೆಂಗಳೂರು, ದಿನಾಂಕ 15-05-2012 


ಸೇವೆಯಲ್ಲಿ ಹಿರಿಯರಾದ ಶ್ರೀ ಎಲ್ ಸತೀಶ್ ಕುಮಾರ್ , ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ( ಹಿಂದಿನ ವಲಯ ಅರಣ್ಯ ಅಧಿಕಾರಿ) 
ಇವರು ದಿನಾಂಕ 11- 01 -2007 ರ ಆದೇಶ ಸಂಖ್ಯೆ FD 32 SRP 2006 ರಲ್ಲಿ ವಿಧಿಸಿರುವ ಒಂದನೇ ಮತ್ತು ಮೂರನೇ ಷರತ್ತುಗಳನ್ನು 
ಪೂರೈಸಿರುವುದರಿಂದ ಮತ್ತು ಎರಡನೇ ಷರತ್ತಿಗೆ ವಿನಾಯ್ತಿ ಇರುವುದರಿಂದ, ಇವರ ವೇತನವನ್ನು ಅನುಬಂಧದಲ್ಲಿ ನಮೂದಿಸಿರುವಂತೆ ದಿನಾಂಕ 
01 -04-1988 ಕ್ಕೆ ರೂ . 1720- 3170 ರ ವೇತನ ಶ್ರೇಣಿಯಲ್ಲಿ ರೂ . 1760-00 ರಿಂದ 1800- 00 ಕ್ಕೆ ಎತ್ತರಿಸಿ, ಸೇವೆಯಲ್ಲಿ ಕಿರಿಯರಾದ 
ಶ್ರೀ ಶ್ರೀಧರ ನಾಯ್ಕ , ವಲಯ ಅರಣ್ಯ ಅಧಿಕಾರಿ ಇವರ ವೇತನಕ್ಕೆ ಸರಿಸಮಾನವಾಗಿ ನಿಗಧಿಪಡಿಸಲಾಗಿದೆ . 


ದಿನಾಂಕ 11- 01 -2007 ರ ಆದೇಶ ಸಂಖ್ಯೆ ಎಫ್‌ಡಿ 032 ಎಸ್‌ಆರ್‌ಪಿ 2006 ರಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು | 
ಸರ್ಕಾರದ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಈ ಆದೇಶವನ್ನು ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎಸ್ ಬಾಲಕೃಷ್ಣಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು) 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 


PROFORMA 


G . O . No. FEE 72FEG 2012 


The pay of Sri L Sathish Kumarf , Assistant Conservator of Forests , working in the office of the Bijapur 
Sub Division , Bijapur is stepped up to that of his /her Junior Sri A . Sridhar Naik , Assistant Conservator of Forests, working in the 
office of Social Forestry Mangalore , with effect from 01.04. 1988 . 


281 - 0 


FRIDTE37 ODZIE , TOCOJO, SAT , 02 , 9009 


9992 


The next increment of Sri L . Sathish Kumar, Assistant Conservator of Forests, will accrue on 01.04 . 1989 . 


The details of the pay drawn by the Senior Government servant and the junior Government servant are given below : 


Senior Government Servant 


Junior Government Servant 


Name & Designation with pay 


Sri L Sathish Kumar, Range Forest Officer 


A . Sridhar Naik 
Range Forest Officer 


scale 


as on 10 .04 .87 - (1720 - 3170 ) 


as on 10.04 .87 - ( 1720 - 3170 ) 


2 


Date of regular appointment 
to Government Service 


06 .03.1985 


07 .01. 1987 


w 


Range Forest Officer (1280 - 2450 ) 


He was not appointed on 1.7. 1986 


The post held on 1st July 
1986 and the pay scale 


4 


Sl. No. in the final gradation 
list 


879 


948 


5 


Period 


Scale 


Period 


Scale 


The pay drawn from time to 
time from 1st January 1982 


06 .03. 1985 


675 (675 - 1320 ) 


He was not in service on 01.01.1982. 


01.03. 1986 


700 


01.07 . 1986 


1310 (1280 -2450 ) 


06 . 11. 1986 


1370 (Addl. 
Increment) 


07.01.87 


1280 ( 1280 - 2450 ) 


10.04 .87 


1720 (1720 – 3170 ) 


10.04 . 1987 


1720 (1720 -3170 ) 


29.07. 87 


1760 (Addl. Inc.) 


01. 04 . 1988 


1760 


01. 04 . 88 


1800 


6 


16 . 11. 1986 


29.07 . 1987 


The date on which additional 
incrementwas sanctioned 


7 


01. 04 . 1988 


01.04 . 1988 


Date from which stepping up 
of pay of the Senior 
Government servant is 


admissible 


P . R . 1454 


S. Balakrishnaiah 
Under Secretary to Government, (Services) 
Forest, Ecology & Environment Department 


೨೨೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೨ 


ಭಾಗ - ೧ 


ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯಃ- 2012-13ನೇ ಸಾಲಿನಲ್ಲಿ ಕರ್ನಾಟಕ ರಾಜ, ನೈಸರ್ಗಿಕ ವಿಕೋಪಉಸ್ತುವಾರಿ ಕೇಂದ್ರದ ಆಡಳಿತ ನಿರ್ವಹಣೆ 

ಮತ್ತು ಕೇಂದ್ರದಕಾರ್ಯಚಟುವಟಿಕೆಗಳ ಅನುಷ್ಠಾನಕ್ಕಾಗಿ ಅನುದಾನ ಬಿಡುಗಡೆ ಮಾಡುವ ಬಗೆ . 


ಓದಲಾಗಿದೆ: 


1) ಸರ್ಕಾರಿ ಆದೇಶ ಸಂಖ್ಯೆಃ ವಿಯಇ 58 ವಿಕ್ರಮ 2012 , ದಿನಾಂಕ: 05.04 . 2012. 


2) . 


ನಿರ್ದೇಶಕರು , ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪಉಸ್ತುವಾರಿ ಕೇಂದ್ರ , ಇವರ ಪತ್ರ ಸಂ .KSNDMC/ Budget/ 
270/ 2012 - 13, ದಿನಾಂಕ: 17. 04 . 2012 . 


ಪ್ರಸ್ತಾವನೆ 

ಮೇಲೆ ಕ್ರಮಾಂಕ (1 ) ರಲಿ ಓದಲಾದ ಆದೇಶದಲ್ಲಿ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ 
ಇಲಾಖೆಯ , ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಲ್ಲಿ ಚಾಲ್ತಿಯಲ್ಲಿರುವ ಯೋಜನೆಗಳನ್ನು 2012- 13ನೇ ಸಾಲಿನಲ್ಲಿ ಮುಂದುವರಿಸಿ , 2012 
13ನೇ ಸಾಲಿನ ಲೆಕ್ಕಶೀರ್ಷಿಕೆ 3455- 00 - 200 - 0- 01 ( 059 )( ಯೋ ) ಇದರಡಿಯಲಿ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ 
ಕೇಂದ್ರಕ್ಕೆ (ಕ್ಷಾಮ ನಿರ್ವಹಣಾ ಕೇಂದ್ರ ) ಸಹಾಯಾನುದಾನವಾಗಿ ಒಟ್ಟು ರೂ .700 .00ಲಕ್ಷಗಳ ಅನುದಾನವನ್ನು ಆಯವ್ಯಯದಲ್ಲಿ ಕಲಿಸಲಾಗಿದೆ . 

ಮೇಲೆ ಕ್ರಮಾಂಕ ( 2) ರಲಿ, ಓದಲಾದ ಪತ್ರದಲ್ಲಿ ನಿರ್ದೇಶಕರು , ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ , 
ಬೆಂಗಳೂರು, ಇವರು 2012- 13ನೇ ಸಾಲಿನಲ್ಲಿ ಕೇಂದ್ರದ ಕಾರ್ಯಚಟುವಟಿಕೆ ಮತ್ತು ಆಡಳಿತ ನಿರ್ವಹಣೆಯ ಸಲುವಾಗಿ ಮೊದಲನೇ ಕಂತಿನ 
ಅನುದಾನ ಬಿಡುಗಡೆ ಮಾಡುವಂತೆ ಪ್ರಸ್ತಾವನೆ ಸಲ್ಲಿಸಿಕೋರಿರುತ್ತಾರೆ. 


ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರಿ ಆದೇಶ ಸಂಖ್ಯೆ ವಿಯಇ 1 ಬಉಕೊ 2012, ಬೆಂಗಳೂರು, ದಿನಾಂಕ: 21 . 04 . 2012. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ 2012 - 13ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪಉಸ್ತುವಾರಿ ಕೇಂದ್ರದ 
ಆಡಳಿತ ನಿರ್ವಹಣೆ ಮತ್ತು ಕೇಂದ್ರದ ಕಾರ್ಯಚಟುವಟಿಕೆಗಳ ಅನುಷ್ಠಾನಕ್ಕಾಗಿ ಮೊದಲನೇ ಕಂತಿನ ಅನುದಾನವಾಗಿ ಲೆಕ್ಕಶೀರ್ಷಿಕೆ 3455 - 00- 200 
0 - 01 ( 059)( ಯೋ ) ಇದರಡಿಯಲ್ಲಿ ರೂ .100 .00ಲಕಗಳನ್ನು (ರೂಪಾಯಿ ನೂರು ಲಕಗಳು ಮಾತ್ರ ) ನಿರ್ದೇಶಕರು, ಕರ್ನಾಟಕ ರಾಜ, ನೈಸರ್ಗಿಕ 
ವಿಕೋಪಉಸ್ತುವಾರಿ ಕೇಂದ್ರ , ಬೆಂಗಳೂರು ಇವರಿಗೆ ಈ ಕೆಳಕಂಡ ಷರತ್ತು , ಮತ್ತು ನಿಬಂಧನೆಗಳಿಗೆ ಒಳಪಟ್ಟು ಮಂಜೂರು ಮಾಡಿದೆ. 


1) 


ಈ ಮೊತ್ತವನ್ನು 2012-13ನೇ ಸಾಲಿನ ಆಯವ್ಯಯ ಲೆಕ್ಕ ಶೀರ್ಷಿಕೆ 3455- 00- 200- 0-01 ( 059) ( ಯೋ ) ಇದರಡಿಯಲ್ಲಿ 
ಭರಿಸತಕ್ಕದು, 
ನಿರ್ದೇಶಕರು, ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ, ಬೆಂಗಳೂರು. ಇವರು ಸ್ವೀಕೃತ ರಶೀದಿಯಲ್ಲಿ ಹಣವನ್ನು 
ಸರ್ಕಾರದ ಅಧೀನ ಕಾರ್ಯದರ್ಶಿ ಅಥವಾ ಪೀಠಾಧಿಕಾರಿ , ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು 
ತಂತ್ರಜ್ಞಾನ ಇಲಾಖೆ, ಇವರ ಮೇಲು ರುಜುವಿನೊಂದಿಗೆ ಹಣ ಸೆಳೆಯಬಹುದು. 
ಈಗ ಬಿಡುಗಡೆ ಮಾಡಿದ ಹಣವನ್ನು ಅದೇ ಉದ್ದೇಶಕ್ಕೆ ಉಪಯೋಗಿಸತಕ್ಕದ್ದು ಮತ್ತು ಸಂಪೂರ್ಣವಾಗಿ ಉಪಯೋಗ ಮಾಡಿದ 
ಬಗ್ಗೆ ಪ್ರಮಾಣ ಪತ್ರ ಹಾಗೂ ಆಡಿಟ್ ಆದ ಲೆಕ್ಕ ಪತ್ರಗಳನ್ನು ದೃಢೀಕರಣದೊಂದಿಗೆ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು . 
ಈಗ ಬಿಡುಗಡೆ ಮಾಡಿದ ಹಣವನ್ನು ಉದ್ದೇಶಿತ ಯೋಜನೆಗೆ ಮಾತ್ರ ಉಪಯೋಗಿಸತಕ್ಕದ್ದು, ಹಾಗೂ ಈ 
ಹಣವನ್ನು ಬೇರೆ ಯೋಜನೆಗೆ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ವರ್ಗಾಯಿಸಬಾರದು. 
ಅನುದಾನವನ್ನು ಬಳಸದೇ ಬ್ಯಾಂಕಿನಲ್ಲಿ ಠೇವಣೆ ಮಾಡಿದ ಪಕ್ಷದಲ್ಲಿ ಅದನ್ನು ಸರ್ಕಾರದ ಗಮನಕ್ಕೆ ತರತಕ್ಕದ್ದು ಇಲ್ಲವಾದಲ್ಲಿ ಅಂತಹ 
ಠೇವಣಿ ಮೊತ್ತಕ್ಕೆ ದೊರೆಯುವ ಬಡ್ಡಿಯೊಂದಿಗೆ ಹಿಂಪಡೆಯಲಾಗುವುದು. 
ಉದ್ದೇಶಿತ ಕಾರ್ಯಕ್ರಮಕ್ಕೆ ಬಿಡುಗಡೆ ಮಾಡಲಾದಂತಹ ಅನುದಾನದ ಲೆಕ್ಕಪತ್ರಗಳನ್ನು ಮಂಜೂರು ಮಾಡುವ ಅಧಿಕಾರಿಯು 
ಸಮೀಕ್ಷೆಗಾಗಿ ಕೋರಿದ್ದಲ್ಲಿ ತಪ್ಪದೇ ಒದಗಿಸತಕ್ಕದ್ದು. 


ಈ ಆದೇಶವನ್ನು ಸರ್ಕಾರಿ ಆದೇಶ ಸಂಖ್ಯೆ:"ಎಫ್‌ಡಿ 01 ಟಿಎಫ್‌ಪಿ 2008 , ದಿನಾಂಕ: 16 - 05 - 2008ರನ್ವಯ ಇಲಾಖಾ ಪ್ರಧಾನ 
ಕಾರ್ಯದರ್ಶಿರವರಿಗೆ ಪ್ರದತ್ತವಾದ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ . 

ಟಿ. ವಿ .ಸುಜಾತ 
ಪೀಠಾಧಿಕಾರಿ ( ವಿಹಿತಂ) 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 


ಪಿ . ಆರ್‌ . 1473 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೨ 


୭୭ 


ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 


ವಿಷಯ :- 2012- 13ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರವಿದ್ಯಾ ಮಂಡಳಿಯ ಸಿಬ್ಬಂದಿ ವೇತನ , 

ಆಡಳಿತಾತ್ಮಕ ವೆಚ್ಚ ಮತ್ತು ಇತರೆ ಕಾರ್ಯಯೋಜನೆಗಳಿಗೆ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ . 


ಓದಲಾಗಿದೆ: 


1) ಸರ್ಕಾರಿ ಆದೇಶ ಸಂಖ್ಯೆ:ವಿಯಇ 58 ವಿಶ್ರಮ 2012, ದಿನಾಂಕ:05 -04 -2012. 


2) ಕಾರ್ಯನಿರ್ವಾಹಕ ಕಾರ್ಯದರ್ಶಿ , ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರವಿದ್ಯಾ ಮಂಡಳಿ, ಬೆಂಗಳೂರು. ಇವರ 
ಪತ್ರ ಸಂಖ್ಯೆ.3.1/ ಗ್ರಾಂಟ್/ ಜಿಓಕೆ/ 84 , ದಿ:19 /04 /2012 . 


ಪ್ರಸ್ತಾವನೆ: 


ಮೇಲೆ ಕ್ರಮಾಂಕ (1) ರಲ್ಲಿ ಓದಲಾದ ಆದೇಶದಲ್ಲಿ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ , 
ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಲ್ಲಿ ಚಾಲ್ತಿಯಲ್ಲಿರುವ ಯೋಜನೆಗಳನ್ನು ಮುಂದುವರಿಸಿ, 2012 -13ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 3425 -60 
200- 0- 01( 101 ) ( ಯೋ ) ವೈಜ್ಞಾನಿಕ ಸಂಸ್ಥೆಗಳಿಗೆ ಸಹಾಯಾನುದಾನವಾಗಿ ಒಟ್ಟು ರೂ .1500. 00ಲಕ್ಷಗಳ ಅನುದಾನವನ್ನು ಕಲ್ಪಿಸಲಾಗಿದೆ. 

ಮೇಲೆ ಕ್ರಮಾಂಕ (2)ರಲ್ಲಿ ಓದಲಾದ ಪತ್ರದಲ್ಲಿ ಕಾರ್ಯನಿರ್ವಾಹಕ ಕಾರ್ಯದರ್ಶಿ , ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರವಿದ್ಯಾ 
ಮಂಡಳಿ , ಬೆಂಗಳೂರು. ಇವರು ಮಂಡಳಿಯ ಸಿಬ್ಬಂದಿ ವೇತನ , ಆಡಳಿತಾತ್ಮಕ ವೆಚ್ಚಗಳು ಮತ್ತು ಇತರೆ ಕಾರ್ಯಯೋಜನೆಗಳಿಗೆ ಪ್ರಥಮ ಕಂತಾಗಿ 
ರೂ .54.50ಲಕ್ಷಗಳ ಸಹಾಯಾನುದಾನ ಬಿಡುಗಡೆ ಮಾಡುವಂತೆ ಪ್ರಸ್ತಾವನೆ ಸಲ್ಲಿಸಿ ಕೋರಿರುತ್ತಾರೆ. 


ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ 


ಸರ್ಕಾರಿ ಆದೇಶ ಸಂಖ್ಯೆ : ವಿಯಇ 82 ವಿಕ್ರಮ 2012 ಬೆಂಗಳೂರು, ದಿನಾಂಕ:05 / 05 /2012 . 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ 2012 - 13ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರವಿದ್ಯಾ ಮಂಡಳಿಯ 
ಸಿಬ್ಬಂದಿ ವೇತನ, ಆಡಳಿತಾತ್ಮಕ ವೆಚ್ಚಗಳು ಮತ್ತು ಇತರೆ ಕಾರ್ಯಯೋಜನೆಗಳಿಗೆ ರೂ .14.00ಲಕ್ಷಗಳನ್ನು (ರೂಪಾಯಿ ಹದಿನಾಲ್ಕು ಲಕ್ಷಗಳು ಮಾತ್ರ) 
ಗೌರವ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರವಿದ್ಯಾ ಮಂಡಳಿ, ಬೆಂಗಳೂರು. ಇವರಿಗೆ ಈ ಕೆಳಕಂಡ ನಿಭಂದನೆಗಳಿಗೊಳಪಟ್ಟು 
ಮಂಜೂರು ಮಾಡಲಾಗಿದೆ. 


1) 


ಈ ಅನುದಾನವನ್ನು 2012 - 13ನೇ ಸಾಲಿನ ಆಯವ್ಯಯ ಲೆಕ್ಕ ಶೀರ್ಷಿಕೆ 3425 - 60 - 200 - 0 - 01 (101) ( ಯೋ ) ವೈಜ್ಞಾನಿಕ 
ಸಂಸ್ಥೆಗಳಿಗೆ ಸಹಾಯಾನುದಾನ ಇದರಡಿಯಲ್ಲಿ ಭರಿಸತಕ್ಕದ್ದು. 


ಗೌರವ ಕಾರ್ಯದರ್ಶಿ , ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರವಿದ್ಯಾ ಮಂಡಳಿ, ಬೆಂಗಳೂರು. ಇವರು ಸ್ವೀಕೃತ ರಶೀದಿಯಲ್ಲಿ 
ಹಣವನ್ನು ಸರ್ಕಾರದ ಅಧೀನ ಕಾರ್ಯದರ್ಶಿ ಅಥವಾ ಪೀಠಾಧಿಕಾರಿಗಳು , ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ 
ಮತ್ತು ತಂತ್ರಜ್ಞಾನ ಇಲಾಖೆ, ಇವರ ಮೇಲು ರುಜುವಿನೊಂದಿಗೆ ಹಣ ಸೆಳೆಯಬಹುದು. 


3) ಈ ಆದೇಶದಲ್ಲಿ ಬಿಡುಗಡೆ ಮಾಡಿರುವ ಅನುದಾನಕ್ಕೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ ತಕ್ಷಣ ಲೆಕ್ಕ ಪರಿಶೋಧಕರಿಂದ 

ಪರೀಕ್ಷಿಸಲ್ಪಟ್ಟ ಲೆಕ್ಕ ಪತ್ರಗಳ ಉಪಯೋಗತಾ ಪ್ರಮಾಣ ಪತ್ರಗಳನ್ನು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 
4) ಬಿಡುಗಡೆ ಮಾಡಿದ ಹಣವನ್ನು ಉದ್ದೇಶಿತ ಕಾರ್ಯಕ್ರಮಗಳಿಗಾಗಿ ಮಾತ್ರ ಉಪಯೋಗಿಸತಕ್ಕದ್ದು. ಹಾಗೂ ಈ ಹಣವನ್ನು ಬೇರೆ 

ಯೋಜನೆಗೆ/ ಕಾರ್ಯಕ್ರಮಗಳಿಗೆ ಸರ್ಕಾರದ ಅನುಮತಿ ಇಲ್ಲದೆ ವರ್ಗಾಯಿಸಬಾರದು. 


5) ಉದ್ದೇಶಿತ ಕಾರ್ಯಕ್ರಮಕ್ಕೆ ಖರ್ಚಾಗದ ಬಾಬು ಅನುದಾನವನ್ನು ಉಳಿಸಿಕೊಂಡು ಅದನ್ನು ಸರ್ಕಾರದ ಗಮನಕ್ಕೆ ತರದೇ ಇದ್ದುದು, 

ಕಂಡುಬಂದಲ್ಲಿ ಸದರಿ ಮೊತ್ತಕ್ಕೆ ಬ್ಯಾಂಕು ನೀಡುವ ಸರಳ ಬಡ್ಡಿಯೊಂದಿಗೆ ಸರ್ಕಾರಕ್ಕೆ ಪಾವತಿಸಿಕೊಳ್ಳಲು ಕ್ರಮ ಕೈಗೊಳ್ಳಲಾಗುವುದು. 
6) ಉದ್ದೇಶತ ಕಾರ್ಯಕ್ರಮಕ್ಕೆ ಬಿಡುಗಡೆ ಮಾಡಲಾದಂತಹ ಅನುದಾನದ ಲೆಕ್ಕ ಪತ್ರಗಳನ್ನು ಮಂಜೂರು ಮಾಡುವ ಅಧಿಕಾರಿಯು 

ಸಮೀಕ್ಷೆಗಾಗಿ ಕೋರಿದಲ್ಲಿ ತಪ್ಪದೇ ಒದಗಿಸತಕ್ಕದ್ದು. 


gal 


೨೨೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೨ 


ಭಾಗ - ೧ 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಸರ್ಕಾರಿ ಆದೇಶ ಸಂಖ್ಯೆ: ಆಇ 1 ಟಿಎಫ್ ಪಿ 2008 , ದಿನಾಂಕ :16 /05/2008ರಡಿಯಲ್ಲಿ 
ಸರ್ಕಾರದ ಇಲಾಖಾ ಪ್ರಧಾನ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿದ ಆರ್ಥಿಕ ಅಧಿಕಾರದನ್ವಯ ಆದೇಶ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಟಿ. ವಿ. ಸುಜಾತ 
ಪೀಠಾಧಿಕಾರಿ ( ವಿಹಿತಂ) 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 


ಪಿ . ಆರ್ . 1474 


ಸಹಕಾರ ಸಚಿವಾಲಯ 


ವಿಷಯ : ಕರ್ನಾಟಕ ಚಿತ್ರಕಲಾ ಪರಿಷತ್ತು ( ರಿ ), ಬೆಂಗಳೂರು ಈ ಸಂಸ್ಥೆಗೆ ಆಡಳಿತಾಧಿಕಾರಿಯನ್ನು ನೇಮಿಸುವ ಬಗ್ಗೆ. 


ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ :ಸಣ 10/ ಸಸಂನೋ /2009 ದಿನಾಂಕ 10 /7 /2009. 


2. ಸರ್ಕಾರದ ಆದೇಶ ಸಂಖ್ಯೆ:ಸಣ/10/ ಸಸಂನೋ /2009 ದಿನಾಂಕ 16 /1 /2010. 


3. ಸರ್ಕಾರದ ಆದೇಶ ಸಂಖ್ಯೆ: ಸಣ/ 0/ಸಸಂನೋ /2009 ದಿನಾಂಕ 15 /1 /2010. 


4 . ಸರ್ಕಾರದ ಆದೇಶ ಸಂಖ್ಯೆ :ಸ9/10 / ಸಸಂನೋ /2009 ದಿನಾಂಕ 7 /1 /2011. 


5 . ಸರ್ಕಾರದ ಆದೇಶ ಸಂಖ್ಯೆ:ಸಣ /165 / ಸಸಂನೋ /2010 ದಿನಾಂಕ 20/ 7 /2011. 


6. ಸರ್ಕಾರದ ಆದೇಶ ಸಂಖ್ಯೆ ಸಣ/165/ ಸಸಂನೋ /2010 ದಿನಾಂಕ 27/12 /2011 


7. ಮುಖ್ಯ ಆಡಳಿತಾಧಿಕಾರಿ ಕರ್ನಾಟಕ ಚಿತ್ರಕಲಾ ಪರಿಷತ್ ಕುಮಾರಕೃಪಾ ರಸ್ತೆ ಬೆಂಗಳೂರು ಇವರ ಪತ್ರ 
ಸಂಖ್ಯೆ ಚಿಕಪ:7: 2012 /07 ದಿನಾಂಕ 16/ 4 /2012 


ಪ್ರಸ್ತಾವನೆ : 


ಮೇಲೆ (1) ರಲ್ಲಿ ಓದಲಾದ ಆದೇಶದಲ್ಲಿ ಕರ್ನಾಟಕ ಚಿತ್ರಕಲಾ ಪರಿಷತ್ತು ( ರಿ) ಕುಮಾರ ಕೃಪಾ ರಸ್ತೆ ಬೆಂಗಳೂರು, ಈ ಸಂಸ್ಥೆಗೆ ಕರ್ನಾಟಕ 
ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 27 ( ಎ)ರ ರನ್ವಯ ಸರ್ಕಾರಕ್ಕೆ ನಿಹಿತವಾಗಿರುವ ಅಧಿಕಾರವನ್ನು ಚಲಾಯಿಸಿ 
ಶ್ರೀ ಎಂ .ಕೆ.ಶಂಕರಲಿಂಗೇಗೌಡ, ಭಾ. ಆ. ಸೇ , ಸರ್ಕಾರದ ಕಾರ್ಯದರ್ಶಿ ಸಾರಿಗೆ ಇಲಾಖೆ ಬಹುಮಹಡಿಗಳ ಕಟ್ಟಡ ಡಾ॥ ಬಿ.ಆರ್. ಅಂಬೇಡ್ಕರ್ ವಿಧಿ 
ಬೆಂಗಳೂರು ಇವರನ್ನು ಆಡಳಿತಾಧಿಕಾರಿಯನ್ನಾಗಿ 6 ತಿಂಗಳ ಅವಧಿಗೆ ನೇಮಿಸಿ ಆದೇಶಿಸಲಾಗಿರುತ್ತದೆ. ನಂತರ ಆಡಳಿತಾಧಿಕಾರಿಯವರು 
ಕೋರಿರುವಂತೆ ಮೇಲೆ (2 ) ರಿಂದ (5) ರವರೆಗೆ ಓದಲಾದ ಆದೇಶಗಳಲ್ಲಿ ಕರ್ನಾಟಕ ಚಿತ್ರಕಲಾ ಪರಿಷತ್ತು ( ರಿ) ಕುಮಾರ ಕೃಪಾ ರಸ್ತೆ, ಬೆಂಗಳೂರು 
ಈ ಸಂಸ್ಥೆಗೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 27 ( ಎ) ರನ್ವಯ ಆಡಳಿತಾಧಿಕಾರಿಯ ಅವಧಿಯನ್ನು 6 ತಿಂಗಳ ಅವಧಿಗೆ 
ಕಾಲಕಾಲಕ್ಕೆ ವಿಸ್ತರಿಸಿ ಆದೇಶಿಸಿಲಾಗಿದೆ. 


ಮೇಲೆ ( 6) ರಲ್ಲಿ ಓದಲಾದ ಆದೇಶದಲ್ಲಿ ವಿವರಿಸಲಾದ ಕಾರಣಗಳ ಹಿನ್ನಲೆಯಲ್ಲಿ ಕರ್ನಾಟಕ ಚಿತ್ರಕಲಾ ಪರಿಷತ್ತು ( ರಿ) ಕುಮಾರ ಕೃಪಾ 
ರಸ್ತೆ , ಬೆಂಗಳೂರು ಈ ಸಂಸ್ಥೆಗೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 27 ( ಎ) ರನ್ವಯ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಆಡಳಿತಾಧಿಕಾರಿಯಾಗಿ ನೇಮಕವಾಗಿದ್ದ, ಶ್ರೀ ಎಂ .ಕೆ. ಶಂಕರಲಿಂಗೇಗೌಡ, ಭಾ .ಆ.ಸೇ , ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಸಾರಿಗೆ 
ಇಲಾಖೆ, ಬಹುಮಹಡಿಗಳ ಕಟ್ಟಡ, ಡಾ . ಬಿ.ಆರ್. ಅಂಬೇಡ್ಕರ್ ವೀಧಿ, ಬೆಂಗಳೂರು ಇವರ ಬದಲಾಗಿ ಶ್ರೀ ಜಿ. ವಿ.ಕೊಂಗವಾಡ ಭಾ . ಆ. ಸೇ , ಸರ್ಕಾರದ 
ಕಾರ್ಯದರ್ಶಿಗಳು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಇವರನ್ನು ಆಡಳಿತಾಧಿಕಾರಿಯನ್ನಾಗಿ ನೇಮಿಸಿ ಆಡಳಿತಾಧಿಕಾರಿಯವರ ಅವಧಿಯನ್ನು 
ದಿನಾಂಕ 9/1/2011 ರಿಂದ ಮತ್ತೆ 6 ತಿಂಗಳ ಅವಧಿಗೆ ವಿಸ್ತರಿಸಿ ಆದೇಶಿಸಲಾಗಿದೆ. 

ಮೇಲೆ ( 7) ರಲ್ಲಿ ಓದಲಾದ ಮುಖ್ಯ ಆಡಳಿತಾಧಿಕಾರಿಗಳು, ಕರ್ನಾಟಕ ಚಿತ್ರಕಲಾ ಪರಿಷತ್‌ ಇವರ ಪತ್ರದಲ್ಲಿ ಮುಖ್ಯ 
ಆಡಳಿತಾಧಿಕಾರಿಯವರು ಶ್ರೀ ಜಿ . ವಿ.ಕೊಂಗವಾಡ ಭಾ . ಆ. ಸೇ , ಸರ್ಕಾರದ ಕಾರ್ಯದರ್ಶಿ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಇವರು ದಿನಾಂಕ 
30 /4 /2012 ರಂದು ಸರ್ಕಾರೀ ಸೇವೆಯಿಂದ ನಿವೃತ್ತರಾಗಿದ್ದು , ಚಿತ್ರಕಲಾ ಪರಿಷತ್ತಿನ ದೈನಂದಿನ ಕಾರ್ಯಚಟುವಟಿಕೆಗಳಿಗೆ ಹಾಗೂ ಕಾಲೇಜಿನ 
ಪರೀಕ್ಷೆಗಳು ಮೇ ತಿಂಗಳ ಮೊದಲ ವಾರದವರೆಗೆ ನಡೆಯಲಿರುವುದರಿಂದ ಇವರ ಸ್ಥಾನಕ್ಕೆ ಮತ್ತೊರ್ವ ಅಧಿಕಾರಿಯವರನ್ನು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೨ 


೨೨೫೧ 


ಆಡಳಿತಾಧಿಕಾರಿಯನ್ನಾಗಿ ನೇಮಕ ಮಾಡುವ ಅಗತ್ಯತೆ ಇರುವುದರಿಂದ, ಚಿತ್ರಕಲಾ ಪರಿಷತ್ತಿನ ಹಿತದೃಷ್ಟಿಯಿಂದ ಆಡಳಿತಾಧಿಕಾರಿಯವರನ್ನು 
ನೇಮಿಸಬೇಕಾಗಿ ಕೋರಿರುತ್ತಾರೆ. 


ಶ್ರೀ ಜಿ.ವಿ. ಕೊಂಗವಾಡ ಭಾ . ಆ. ಸೇ , ( ನಿವೃತ್ತ) ಇವರನ್ನು ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಆಡಳಿತಾಧಿಕಾರಿಯನ್ನಾಗಿ ನೇಮಿಸಿದ 
ಅವಧಿಯು ಮೇಲೆ (6) ರಲ್ಲಿ ಓದಲಾದ ಆದೇಶದನ್ವಯ ದಿನಾಂಕ 9 / /2012 ರಿಂದ 6 ತಿಂಗಳ ಅವಧಿ ಅಂದರೆ ದಿನಾಂಕ 8/7/2012 ರವರೆಗೆ 
ಇದ್ದುದರಿಂದ ಹಾಗೂ ಸದರಿ ಅಧಿಕಾರಿಯವರು ದಿನಾಂಕ 30 /4 /2012 ರಂದು ಸೇವೆಯಿಂದ ನಿವತ್ತಿ ಹೊಂದಿರುವುದರಿಂದ ಉಳಿದ ಅವಧಿಗೆ 
ಅಂದರೆ ದಿನಾಂಕ 1/5/2012 ರಿಂದ 8/7 /2012 ರವರೆಗೆ ಆಡಳಿತಾಧಿಕಾರಿಯ ನೇಮಕದ ಅಗತ್ಯತೆಯನ್ನು ಮನಗಂಡು ಕೂಲಂಕಷವಾಗಿ ಪರಿಶೀಲಿಸಿದ 
ನಂತರ ಈ ಕೆಳಕಂಡಂತೆ ಆದೇಶಿಸಿದೆ . 


ಸರ್ಕಾರದ ಆದೇಶ ಸಂಖ್ಯೆ : ಸಇ 165 ಸಸಂನೋ 2010 ಬೆಂಗಳೂರು, ದಿನಾಂಕ 21ನೇ ಮೇ , 2012 


ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಚಿತ್ರಕಲಾ ಪರಿಷತ್ತು (ರಿ) ಕುಮಾರ ಕೃಪಾ ರಸ್ತೆ, ಬೆಂಗಳೂರು 
ಈ ಸಂಸ್ಥೆಗೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ರ ಕಲಂ 27( ಎ) ರನ್ವಯ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಶ್ರೀ ಜಿ.ಎಸ್. ನಾರಾಯಣ ಸ್ವಾಮಿ ಸರ್ಕಾರದ ಕಾರ್ಯದರ್ಶಿಗಳು, ಕಾರ್ಮಿಕ ಇಲಾಖೆ ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ದಿನಾಂಕ 
1/5 /2012 ರಿಂದ 8/7 /2012 ರವರೆಗೆ ಆಡಳಿತಾಧಿಕಾರಿಯಾಗಿ ಹೆಚ್ಚುವರಿ ಪ್ರಭಾರದಲ್ಲಿರಿಸಿ ನೇಮಿಸಿ ಆದೇಶಿಸಿದೆ. 


ಆಡಳಿತಾಧಿಕಾರಿಗಳು ಸದರಿ ಅವಧಿಯಲ್ಲಿ ಸಂಘದಲ್ಲಿನ ನ್ಯೂನತೆಗಳನ್ನು ಸರಿಪಡಿಸಿ, ಸಂಘಕ್ಕೆ ಚುನಾವಣೆಯನ್ನು ನಡೆಸಿ ನೂತನ ಆಡಳಿತ 
ಮಂಡಳಿಗೆ ಅಧಿಕಾರ ಹಸ್ತಾಂತರಿಸುವಂತೆ ಹಾಗೂ ಸರ್ಕಾರಕ್ಕೆ ವರದಿ ಮಾಡುವಂತೆ ಸೂಚಿಸಿದೆ. ಮುಂದುವರೆದು ಆಡಳಿತಾಧಿಕಾರಿಗಳು 
ತೆಗೆದುಕೊಂಡ ಕ್ರಮಗಳ ಬಗ್ಗೆ ಸರ್ಕಾರಕ್ಕೆ ಮಾಹಿತಿಯನ್ನು ಒದಗಿಸುವಂತೆ ಸೂಚಿಸಿದೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ . ಆರ್ . 1476 


ಎ.ಎಸ್. ವಿಶ್ವೇಶ್ವರಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ -2 

ಸಹಕಾರ ಇಲಾಖೆ. 


ಆರ್ಥಿಕ ಸಚಿವಾಲಯ 


ವಿಷಯ : 


ಶ್ರೀ ಎಸ್. ಎಂ . ಇಸ್ಟಾಲ್ ಮಿಯಾನ್, ಜಿಲ್ಲಾ ವಿಮಾಧಿಕಾರಿ ಮತ್ತು ಶ್ರೀ ರವಿಚಂದು ರಾಠೋಡ್, ದ್ವಿ. ದ.ಸ. ಜಿಲ್ಲಾ 
ವಿಮಾ ಕಛೇರಿ, ಬೀದರ್, ಇವರುಗಳ ಮೇಲಿನ ಲೋಕಾಯುಕ್ತ ಟ್ರ್ಯಾಪ್ ಪ್ರಕರಣದಲ್ಲಿ ಅಭಿಯೋಜನಾ 


ಮಂಜೂರಾತಿ ಕುರಿತು. 


ಓದಲಾಗಿದೆ: 


1. ಪೊಲೀಸ್ ನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ, ಬೀದರ್, ( ತನಿಖಾಧಿಕಾರಿ) , ಇವರ ವರದಿ ಸಂಖ್ಯೆ : 

ಪೋಣ/ಕಲೋ / ಬಿ / ಮಕಾವ/ ಗು . ನಂ .4 /2010/329, ದಿನಾಂಕ:16 . 08 . 2010. 


2. ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯ ನಿರ್ದೇಶಕರ ಪತ್ರ ಸಂ .ವಿನಿ.ಸಿಶಾ . ಲೋಕಾ/ 1360 /2010 - 11, 

ದಿನಾಂಕ: 04 - 10 - 2010 . 


3, ಅಪರ ಪೊಲೀಸ್ ಮಹಾ ನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು, ಇವರ ಪತ್ರ 

ಸಂಖ್ಯೆ:ಲೋಕ್/ಐಎನ್‌ವಿ( ಜಿ )/ ಜಿ - 39 /ಸಿಆರ್ - 4 /2010 / ಬೀದರ್ , ದಿನಾಂಕ:21- 03 - 2012 . 


4. ತನಿಖಾ ದಾಖಲೆಗಳಾದ ಫಿರ್ಯಾದು, ಪ್ರಥಮ ವರ್ತಮಾನ ವರದಿ, ಪ್ರಾಯೋಗಿಕ ಪಂಚನಾಮೆ , ಜಪ್ತಿ 

ಪಂಚನಾಮೆ , ಸ್ವತ್ತುಗಳ ಪಟ್ಟಿ, ರಾಸಾಯನಿಕ ಪರೀಕ್ಷಕರ ವರದಿ, ಸಾಕ್ಷಿದಾರರ ಹೇಳಿಕೆಗಳು, ವಾಯ್ಸ್ 
ರೆಕಾರ್ಡ್‌ನಲ್ಲಿ ದಾಖಲಾದ ಸಂಭಾಷಣೆಯ ವಿವರಗಳು. 


೨೨೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೨ 


ಭಾಗ - ೧ 


ಪ್ರಸ್ತಾವನೆ: 


ಶ್ರೀ ಎಸ್ . ಎಂ . ಇಸ್ಟಾಲ್ ಮಿಯಾನ್, ಜಿಲ್ಲಾ ವಿಮಾಧಿಕಾರಿ , ಮತ್ತು ಶ್ರೀ ರವಿಚಂದು ರಾಠೋಡ್, ದ್ವಿ . ದ.ಸ. ಇವರುಗಳು ಜಿಲ್ಲಾ 
ವಿಮಾಧಿಕಾರಿಗಳ ಕಛೇರಿ, ಬೀದರ್ , ಈ ಕಛೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ, ದಿನಾಂಕ:3.8.2010ರಂದು ಫಿರ್ಯಾದಿ ಶ್ರೀ ಎಂ . 
ಮೋಯಿನಪಾಶಾ ರವರಿಂದ ರೂ .500/- ಲಂಚದ ಹಣ ಸ್ವೀಕಾರ ಆರೋಪಕ್ಕೆ ಸಂಬಂಧಿಸಿದಂತೆ, ಇವರುಗಳ ವಿರುದ್ಧ ಕರ್ನಾಟಕ ಲೋಕಾಯುಕ್ತ, 
ಬೀದರ್‌, ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ:4 /2010 ದಾಖಲಾಗಿದ್ದು, ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ತನಿಖಾಧಿಕಾರಿಯ ಅಂತಿಮ 
ವರದಿ ಮತ್ತು ತನಿಖಾ ದಾಖಲಾತಿಗಳ ಪ್ರತಿಯನ್ನು ಅಪರ ಪೊಲೀಸ್ ಮಹಾ ನಿರೀಕ್ಷಕರು ಮೇಲೆ ಕ್ರಮ ಸಂಖ್ಯೆ (3) ರಲ್ಲಿ ಓದಲಾದ ಪತ್ರದ ಮೂಲಕ 
ಸರ್ಕಾರಕ್ಕೆ ಕಳುಹಿಸಿರುತ್ತಾರೆ. ಮುಂದುವರೆದು, ಶ್ರೀ ಎಸ್. ಎಂ . ಇಸ್ಟಾಲ್ ಮಿಯಾನ್, ಜಿಲ್ಲಾ ವಿಮಾಧಿಕಾರಿ, ಮತ್ತು ಶ್ರೀ ರವಿಚಂದು ರಾಠೋಡ್, 
ದ್ವಿ. ದ.ಸ. ಇವರುಗಳ ವಿರುದ್ಧ ಭ್ರಷ್ಟಾಚಾರ ನಿರೋಧ ಅಧಿನಿಯಮ , 1988ರ ಕಲಂ 7, 13(1)( ಡಿ) ಸಹವಾಚ 13 (2) ರಡಿ ಮತ್ತು ಐಪಿಸಿ ಕಲಂ 120 
( ಬಿ) ರಡಿ ದಾಖಲಾದ ಆಪಾದನೆಗಳು ಮೇಲ್ನೋಟಕ್ಕೆ ಸಾಬೀತಾಗಿರುವುದರಿಂದ ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ ಒಳಪಡಿಸಲು 
ಭ್ರಷ್ಟಾಚಾರ ನಿರೋಧ ಅಧಿನಿಯಮ, 1988ರ ಕಲಂ 19 (1) ( ಬಿ) ರಡಿ ಮಂಜೂರಾತಿ ನೀಡುವಂತೆ ಕೋರಿರುತ್ತಾರೆ. 

ಸಕ್ಷಮ ಪ್ರಾಧಿಕಾರಿಯಾದ ಸರ್ಕಾರವು ಅಪರ ಪೊಲೀಸ್ ಮಹಾ ನಿರೀಕ್ಷಕರು, ಪೊಲೀಸ್ ವಿಭಾಗ, ಕರ್ನಾಟಕ ಲೋಕಾಯುಕ್ತ, 
ಬೆಂಗಳೂರು, ಮೇಲೆ ಕ್ರ. ಸ. ( 3) ರಲ್ಲಿ ಓದಲಾದ ಪತ್ರದೊಂದಿಗೆ ಕಳುಹಿಸಿಕೊಟ್ಟ ತನಿಖಾ ವರದಿ ಮತ್ತು ಈ ಕೆಳಕಂಡ ದಾಖಲಾತಿಗಳನ್ನು ಪರಿಶೀಲಿಸಿದೆ. 


1. ಶ್ರೀ ಎಂ . ಮೋಯಿನಪಾಶಾ , ಸರ್ಕಾರಿ ಬಾಲಕರ ಪದವಿಪೂರ್ವ ( ಬಾಲಕರ) ಕಾಲೇಜ್, ಬೀದರ್ , ಇವರ ಫಿರ್ಯಾದಿ 

ದಿನಾಂಕ: 03.08. 2010 . 


ಪ್ರಥಮ ವರ್ತಮಾನ ವರದಿ ಬೀದ‌ ಲೋಕಾಯುಕ್ತ ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ: 4 /2010 , ದಿನಾಂಕ: 03.08.2010 . 
3, ಲೋಕಾಯುಕ್ತ ಕಛೇರಿಯಲ್ಲಿ ಪಂಚನಾಮೆ ದಿನಾಂಕ: 03.08.2010, 
4. ಟ್ರಾಪ್‌ನ ಪಂಚನಾಮೆ ದಿನಾಂಕ: 03.08.2010 , 
5. ರಾಸಾಯನಿಕ ಪರೀಕ್ಷಕರ ಪರೀಕ್ಷಣಾ ವರದಿ ಸಂಖ್ಯೆ: PHI/CME/LOK /73 /10 -11, ದಿನಾಂಕ: 21.08.2010, 
6. ಘಟನೆ ನಡೆದ ಸ್ಥಳದ ನಕಾಶೆ: ಬೀದರ್ , ಜಿಲ್ಲಾ ವಿಮಾಧಿಕಾರಿಗಳ ಕಛೇರಿ, ಬೀದರ್, ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ. 
7. ಕೆಳಕಂಡ ಸಾಕ್ಷಿಗಳ ಹೇಳಿಕೆ, ಮರುಹೇಳಿಕೆಗಳನ್ನು ಪರಿಶೀಲಿಸಲಾಗಿದೆ; 
i, ಶ್ರೀ ಎಂ . ಮೋಯಿನಪಾಶಾ ಬಿನ್ ಜಾನಿಮಿಯ್ಯಾ, ಉಪನ್ಯಾಸಕರು, ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜ್, 

ಬೀದರ್‌. 


ii. ಶ್ರೀ ಶಂಕರ ಬಿನ್ ಅಮೃತ, ದ್ವಿ.ದ.ಸ. ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ , ಬೀದರ್‌. 
ii.ಶ್ರೀ ವಿಜಯ್ಕುಮಾರ ಬಿನ್ ರಾಮಚಂದ್ರ ಇನಾಮದಾರ್ , ಮೆಕ್ಯಾನಿಕ್ ಇನ್ ಆಟೋಮೊಬೈಲ್ , ಸರ್ಕಾರಿ ಪಾಲಿಟೆಕ್ನಿಕ್ 

ಕಾಲೇಜ್, ಬೆಂಗಳೂರು. 


O 


iv . ಶ್ರೀಮತಿ ಗಾದಗಿಕರ್ ಕಮಲಾ ಬಿನ್ ಸಿದ್ರಾಮಪ್ಪ, ಅಧೀಕ್ಷಕರು , ಜಿಲ್ಲಾ ವಿಮಾಧಿಕಾರಿ , ಬೀದರ್‌. 


V. ಶ್ರೀ ಕೆ. ರಂಗಸ್ವಾಮಿ , ಪೌರಾಯುಕ್ತರು, ನಗರ ಸಭೆ, ಬೀದರ್ , ಸಾ. ಹಾಸನ ಜಿಲ್ಲೆ. 
vi. ಶ್ರೀ ಪ್ರಕಾಶ್ ಬಿನ್ ಕಾರ್ತಿಕ ಸ್ವಾಮಿ ಮಠಪತಿ, ಸಹಾಯಕ ಅಭಿಯಂತರರು ಲೋಕೋಪಯೋಗಿ ಇಲಾಖೆ, ಬೀದರ್‌. 


vii. ಶ್ರೀ ಯಶವಂತರಾವ್ ತಂದೆ ಧರ್ಮರಾವ್ ಮಾಲಿಪಾಟೀಲ್, ದ್ವಿ . ದ. ಸ. ಜಿಲ್ಲಾ ವಿಮಾಧಿಕಾರಿಗಳ ಕಛೇರಿ, ಗುಲ್ಬರ್ಗಾ. 


viii . ಶ್ರೀ ಡೊಂಗರೆ ಭೀಮರಾವ್ ತಂದೆ ನಾಮದೇವರಾವ್, ಪ್ರಾಚಾರ್ಯರು, ಸರ್ಕಾರಿ ಬಾಲಕರ ಪದವಿಪೂರ್ವ ಕಾಲೇಜ್, 

ಬೀದರ್‌. 


ix, ಶ್ರೀ ನಾಗಶೆಟ್ಟಿ ಬಿನ್ ಶಂಕ್ರೆಪ್ಪ, ಪೊಲೀಸ್ ಹೆಡ್ ಕಾನ್‌ಸ್ಟೇಬಲ್ , ಲೋಕಾಯುಕ್ತ ಪೊಲೀಸ್ ಠಾಣೆ, ಬೀದರ್‌. 
X. ಶ್ರೀ ಮಾಣಿಕಪ್ಪ ಬಿನ್ ಬಂಡೆಪ್ಪ, ಪೊಲೀಸ್ ಹೆಡ್ ಕಾನ್‌ಸ್ಟೇಬಲ್, ಲೋಕಾಯುಕ್ತ ಪೊಲೀಸ್ ಠಾಣೆ, ಬೀದರ್‌. 


Xi , ಶ್ರೀ ನಾಗನಾಥ ಬಿನ್ ಬಸವರಾಜ್ ಹೊಸಾಳೆ, ಪೊಲೀಸ್ ಕಾನ್‌ಸ್ಟೇಬಲ್, ಲೋಕಾಯುಕ್ತ ಪೊಲೀಸ್ ಠಾಣೆ, ಬೀದರ್‌. 


xii.ಶ್ರೀ ಶ್ರೀಕಾಂತ ಬಿನ್ ವಿಶ್ವನಾಥ, ಪೊಲೀಸ್ ಕಾನ್‌ಸ್ಟೇಬಲ್, ಲೋಕಾಯುಕ್ತ ಪೊಲೀಸ್ ಠಾಣೆ, ಬೀದರ್‌. 
xiii, ಶ್ರೀ ಶಿವಕುಮಾರ್ ಬಿನ್ ಬಕ್ಕಪ್ಪ, ಪೊಲೀಸ್ ಕಾನ್ಸ್ಟೇಬಲ್, ಲೋಕಾಯುಕ್ತ ಪೊಲೀಸ್ ಠಾಣೆ, ಬೀದರ್‌. 
xiv. ಶ್ರೀ ರೇವಣಸಿದ್ದಪ್ಪ ಬಿನ್ ವೀರಪ್ಪ ಮೊಲೀಸ್ ಕಾನ್‌ಸ್ಟೇಬಲ್ , ಕರ್ನಾಟಕ ಲೋಕಾಯುಕ್ತ , ಬೀದರ್‌. 


& 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೨ 


೨೨೫೩ 


xv.ಶ್ರೀ ಪಂಡಿತ್ ಬಿನ್ ಘಾಳೆಪ್ಪ, ಸಶಸ್ತ್ರ ಪೊಲೀಸ್ ಕಾನ್‌ಸ್ಟೇಬಲ್, ಪೊಲೀಸ್ ಉಪಾಧೀಕ್ಷಕರು , ಲೋಕಾಯುಕ್ತ, ಬೀದರ್‌ರವರ 

ವಾಹನ ಚಾಲಕರು. 
xvi. ಶ್ರೀ ಚಂದ್ರಕಾಂತ ಬಿನ್ ದೇವಿದಾಸ್ , ಸಶಸ್ತ್ರ ಪೊಲೀಸ್ ಕಾನ್‌ಸ್ಟೇಬಲ್, ಪೊಲೀಸ್ ಉಪಾಧೀಕ್ಷಕರು, ಲೋಕಾಯುಕ್ತ, 

ಬೀದರ್‌. 


8. ಶ್ರೀ ಎಂ . ಮೋಯಿನಪಾಶಾ ಉಪನ್ಯಾಸಕರು, ಸರ್ಕಾರಿ ಪದವಿಪೂರ್ವ ( ಬಾಲಕರ) ಕಾಲೇಜ್, ಬೀದರ್, ಇವರ ವಿಮಾ ಪಾಲಿಸಿ 

ಸಂಖ್ಯೆ: 1117631ರ ಮೇಲೆ ಸಾಲ ಪಡೆಯುವ ಸಲುವಾಗಿ ಲಂಚ ಪಡೆದ ಆರೋಪಗಳ ವಿವರ . 


9. ಶ್ರೀ ಎಸ್. ಎಂ . ಇಸ್ಟಾಲ್ ಮಿಯಾನ್ , ಜಿಲ್ಲಾ ವಿಮಾಧಿಕಾರಿ , ಮತ್ತು ಶ್ರೀ ರವಿಚಂದು ರಾಠೋಡ್, ದ್ವಿ. ದ. ಸ. ಇವರುಗಳು 

ದಿನಾಂಕ: 03.08.2010ರಂದು ನೀಡಿದ ಸಮಜಾಯಿಷಿ. 


ತನಿಖಾಧಿಕಾರಿಗಳಾದ ಪೊಲೀಸ್ ನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ, ಬೀದರ್ , ಇವರು ಶ್ರೀ ಎಸ್. ಎಂ . ಇಸ್ಟಾಲ್ ಮಿಯಾನ್, ಜಿಲ್ಲಾ 
ವಿಮಾಧಿಕಾರಿ, ಮತ್ತು ಶ್ರೀ ರವಿಚಂದು ರಾಠೋಡ್, ದ್ವಿ. ದ.ಸ. ಇವರುಗಳ ವಿರುದ್ಧ ದಂಡನಾರ್ಹ ಪ್ರಕರಣವನ್ನು ಕರ್ನಾಟಕ ಲೋಕಾಯುಕ್ತ, ಬೀದರ್, 
ಆರಕ್ಷಕ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ :4 /2010ರಲ್ಲಿ ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ 1988ರ ಕಲಂ 7, 13 (1) ( ಡಿ) ಸಹವಾಚ 13 ( 2) ರಡಿ 
ಮತ್ತು ಐಪಿಸಿ ಕಲಂ 120 ( ಬಿ ) ರಡಿ ದಾಖಲಿಸಿಕೊಂಡಿರುತ್ತಾರೆ. 


ವಿಮಾದಾರರಾದ ಶ್ರೀ ಎಂ . ಮೋಯಿನಪಾಶಾ, ಉಪನ್ಯಾಸಕರು, ಸರ್ಕಾರಿ ಬಾಲಕರ ಪದವಿ ಪೂರ್ವ ( ಬಾಲಕರ) ಕಾಲೇಜ್, ಬೀದರ್ , 
ಇವರು ಹೊಂದಿದ್ದ ಪಾಲಿಸಿ ನಂ .1117631ರ ಮೇಲೆ ರೂ .50,000 /- ಸಾಲ ಪಡೆಯಲು ಜಿಲ್ಲಾ ವಿಮಾಧಿಕಾರಿಗಳ ಕಛೇರಿ, ಬೀದರ್ ಇಲ್ಲಿ ಅರ್ಜಿ 
ಸಲ್ಲಿಸಿದ್ದು, ಅರ್ಜಿಯನ್ನು ಇತ್ಯರ್ಥಪಡಿಸಲು ಆಪಾದಿತರಾದ ಶ್ರೀ ಎಸ್. ಎಂ . ಇಸ್ಟಾಲ್ ಮಿಯಾನ್, ಜಿಲ್ಲಾ ವಿಮಾಧಿಕಾರಿ , ಮತ್ತು ಶ್ರೀ ರವಿಚಂದು 
ರಾಠೋಡ್, ದ್ವಿ . ದ. ಸ. ಇವರುಗಳು ರೂ .500/ - ಲಂಚಕ್ಕೆ ಬೇಡಿಕೆ ಸಲ್ಲಿಸಿರುತ್ತಾರೆ. ಲಂಚವನ್ನು ಕೊಡಲು ಬಯಸದೇ ಶ್ರೀ ಎಂ . 
ಮೋಯಿನಪಾಶಾರವರು ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ದಿನಾಂಕ : 03.08. 2010 ರಂದು ದೂರು ನೀಡಿರುತ್ತಾರೆ. ಈ ದೂರನ್ನು ಆಧರಿಸಿ 
ಪೊಲೀಸ್ ನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ, ಬೀದರ್, ಇವರು ಕಾನೂನು ರೀತಿ ಪೂರ್ವಭಾವಿ ಕ್ರಮ ಕೈಗೊಂಡಿರುತ್ತಾರೆ. ಜಿಲ್ಲಾ 
ವಿಮಾಧಿಕಾರಿಗಳ ಕಛೇರಿ, ಬೀದರ್ , ಇಲ್ಲಿ ದಿನಾಂಕ : 03.08.2010 ರಂದು ಶ್ರೀ ಎಸ್. ಎಂ . ಇಸ್ಟಾಲ್ ಮಿಯಾನ್ , ಜಿಲ್ಲಾ ವಿಮಾಧಿಕಾರಿ, ಮತ್ತು ಶ್ರೀ 
ರವಿಚಂದು ರಾಠೋಡ್, ದ್ವಿ.ದ.ಸ. ಇವರುಗಳು ರೂ .500 /- ಲಂಚ ಹಣವನ್ನು ನೆರಳು ಸಾಕ್ಷಿಯಾದ ಶ್ರೀ ಶಂಕರ್ ರವರ ಸಮಕ್ಷಮದಲ್ಲಿ ಫಿರ್ಯಾದಿ 
ಶ್ರೀ ಎಂ . ಮೋಯಿನಪಾಶರವರಿಂದ ಪಡೆಯುವಾಗ ಸಿಕ್ಕಿಬಿದ್ದಿರುತ್ತಾರೆ. ಪ್ರಕರಣದ ತನಿಖಾಧಿಕಾರಿಗಳು , ಶ್ರೀ ರವಿಚಂದು ರಾಠೋಡ್‌ರವರ ಶರ್ಟಿನ 
ಎಡಭಾಗದ ಜೇಬಿನಿಂದ 100 / - ರೂ . ಮುಖಬೆಲೆಯ 5 ನೋಟುಗಳನ್ನು [2HH 107733 , 2AD 580682 , 9KU 371339, 2KF 923025 & 2AD 
580683] ವಶಪಡಿಸಿಕೊಂಡಿರುತ್ತಾರೆ. ಆರೋಪಿಯಿಂದ ವಶಪಡಿಸಿಕೊಳ್ಳಲಾದ 100 /- ಮುಖ ಬೆಲೆಯ ಒಟ್ಟು ಐದು ನೋಟುಗಳ ಕ್ರಮ ಸಂಖ್ಯೆಗಳು 
ಪ್ರಾಯೋಗಿಕ ಪಂಚನಾಮೆಯಲ್ಲಿ ನಮೂದಿಸಿದ ನೋಟುಗಳ ಕ್ರಮ ಸಂಖ್ಯೆಗಳಿಗೆ ತಾಳೆಯಾಗಿದೆ. ಶ್ರೀ ರವಿಚಂದು ರಾಠೋಡ್‌ರವರ ಕೈಗಳನ್ನು , ಷರ್ಟು 
ಜೇಬುಗಳನ್ನು ಸೋಡಿಯಂ ಕಾರ್ಬೋನೇಟ್ ದ್ರಾವಣದಲ್ಲಿ ಅದ್ದಿ ತೊಳೆಸಿದಾಗ ದ್ರಾವಣ ತಿಳಿ ಗುಲಾಬಿ ಬಣ್ಣಕ್ಕೆ ತಿರುಗಿದೆ. ಈ ಪರೀಕ್ಷೆಗಳು 
ರಾಸಾಯನಿಕ ಪರೀಕ್ಷಕರು ದಿನಾಂಕ:21 -8 - 2010ರಂದು ನೀಡಿರುವ ಪರೀಕ್ಷಣಾ ವರದಿಯಲ್ಲಿಯೂ ದೃಢಪಟ್ಟಿದೆ. ಶ್ರೀ ಎಸ್. ಎಂ . ಇಸ್ಟಾಲ್ ಮಿಯಾನ್ 
ವಿರುದ್ಧ ಎಫ್‌ಐಆರ್‌ನಲ್ಲಿ ದೂರು ದಾಖಲಿಸಿರುವ ಅಂಶ , ವಾಯ್‌ ರೆಕಾರ್ಡ್‌ನಲ್ಲಿ ಲಂಚದ ಹಣಕ್ಕೆ ಬೇಡಿಕೆ ಸಲ್ಲಿಸಿರುವುದು ದಾಖಲಾಗಿರುವ ಅಂಶ, 
ಲಂಚದ ಹಣವನ್ನು ಅಧೀನ ಸಿಬ್ಬಂದಿಯಾದ ಶ್ರೀ ರಾಠೋಡ್ ರವರಿಗೆ ಕೊಡಿಸಿರುವ ಅಂಶಗಳು ಮತ್ತು ನೆರಳುಸಾಕ್ಷಿಯಾದ ಶ್ರೀ ಶಂಕರ್‌ರವರ 
ಹೇಳಿಕೆಗಳಿಂದ ಆರೋಪಿತರ ವಿರುದ್ಧ ಭ್ರಷ್ಟಾಚಾರ ನಿರೋಧ ಅಧಿನಿಯಮ 1988ರ ಕಲಂ 7, 13 (1) ( ಡಿ) ಸಹವಾಚ 13 (2) ರಡಿಯಲ್ಲಿ ಶಿಕ್ಷಾರ್ಹ 
ಅಪರಾಧವನ್ನು ಎಸಗಿರುವ ಆರೋಪವು ಮೇಲ್ನೋಟಕ್ಕೆ ದೃಢಪಟ್ಟಂತಾಗಿರುವುದರಿಂದ ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ 
ಒಳಪಡಿಸುವುದು ಸೂಕ್ತವೆಂದು ಸರ್ಕಾರ ಮನಗಂಡಿದೆ. 


ಸರ್ಕಾರವು ಸಹಾಯಕ ನಿರ್ದೇಶಕರು/ ಜಿಲ್ಲಾ ವಿಮಾಧಿಕಾರಿಗಳನ್ನು ಕೆಲಸದಿಂದ ತೆಗೆದು ಹಾಕುವ ಅಧಿಕಾರಿ ಹೊಂದಿದೆ. ಶ್ರೀ ಎಸ್. ಎಂ . 
ಇಕ್ವಾಲ್ ಮಿಯಾನ್ , ಇವರು ಸೇವೆಯಲ್ಲಿದ್ದಾಗ ಭ್ರಷ್ಟಾಚಾರ ನಿರೋಧ ಅಧಿನಿಯಮ 1988ರ ಕಲಂ 7, 13 (1)( ಡಿ) ಸಹವಾಚ 13 (2)ರಡಿ ಮತ್ತು 
ಐಪಿಸಿ ಕಲಂ 120 ( ಬಿ) ರಡಿ ಎಸಗಿರುವ ಅಪರಾಧದ ಆರೋಪಕ್ಕಾಗಿ ಸದರಿ ಕಾಯ್ದೆಯ ಕಲಂ 19 (1)( ಬಿ)ರಡಿ ಅಭಿಯೋಜನೆಗೆ ಒಳಪಡಿಸಲು 
ಸಾಕಷ್ಟು ಆಧಾರಗಳು ಕಂಡುಬಂದಿರುವುದರಿಂದ ಸರ್ಕಾರ ಈ ಮುಂದಿನಂತೆ ಆದೇಶ ಹೊರಡಿಸಲಾಗಿದೆ. 


ಸರ್ಕಾರಿ ಆದೇಶ ಸಂಖ್ಯೆ: ಆಇ 41 ಕವಿಇ 2010 , ಬೆಂಗಳೂರು, ದಿನಾಂಕ: 16.05 .2012 


ಭ್ರಷ್ಟಾಚಾರ ನಿರೋಧ ಅಧಿನಿಯಮ, 1988ರ ಕಲಂ 19 (1)( ಬಿ) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಎಸ್. ಎಂ . ಇಸ್ಟಾಲ್ 
ಮಿಯಾನ್, ಜಿಲ್ಲಾ ವಿಮಾಧಿಕಾರಿ, ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ, ಚಿಕ್ಕಮಗಳೂರು, ಇವರನ್ನು ಸದರಿ ಕಾಯ್ದೆಯ ಕಲಂ 7, 13 (1)( ಡಿ) 
ಸಹವಾಚ 13 (2)ರ ಅಡಿ ಮತ್ತು ಐಪಿಸಿ ಕಲಂ 120 (ಬಿ) ರಡಿಯಲ್ಲಿ ಎಸಗಿದ ಅಪರಾಧದ ಆರೋಪಕ್ಕೆ ಸದರಿ ಕಾಯ್ದೆಯ ಕಲಂ 19 (1)(ಬಿ)ರಡಿ 
ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೊಳಿಸಲು ಸರ್ಕಾರ ಈ ಮೂಲಕ ಮಂಜೂರಾತಿ ನೀಡಿದೆ . 


୭୭୪୯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬, ೨೦೧೨ 


2007 - 0 


ಕರ್ನಾಟಕ ಸರ್ಕಾರದ ( ವ್ಯವಹಾರ ನಿರ್ವಹಣೆ) ನಿಯಮಗಳು, 1977ರ ನಿಯಮ 19(1) ರನ್ವಯ ಈ ಆದೇಶವನ್ನು ನನ್ನ ಕಛೇರಿಯ 
ಮೊಹರು ಮತ್ತು ನನ್ನ ಸಹಿಯ ಅಡಿಯಲ್ಲಿ ದಿನಾಂಕ :16. 05 .2012 ರಂದು ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

20 . 00 . obes 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ ( ಆಡಳಿತ ಮತ್ತು ಮುಂಗಡಗಳು ). 


S .GOS . 1498 


URBAN DEVELOPMENT SECRETARIAT 


Sub : Formation of Unified Metropolitan Transport for Mysore to facilitate Implementation of Urban Transport 

Programmes and Projects and Integrated Urban Transport System - reg 


READ : 


READ : 1.GO No UDD 134 BMR 2006 (1),date 8-3-2007 


2 . D . O Letter No.K 14011/48/ 206 -UT (PT), dated . 12 -1 -2009 from Ministry of Urban Development,New Delhi. 


3 . GO No. UDD 191 BMR 2010, Bangalore dated 09 -07 - 2010 


4 . Corrigendum dated 06 -08 - 2010 


PREAMBLE : 


In the letter dated 12- 1- 2009 , the Government of India has stated that Urban Areas , which are emerging as powerful 
engines of growth , are solely in need of a transport system that facilitates easy flow of goods and services and human mobility to 
support specified systems can attract investment, trigger , economic growth , create jobs and reduce pollution . Therefore, National 
Urban Transport Policy (NUTP ) has been drafted to ensure safe , affordable , quick , comfortable , reliable and sustainable access 
for the growing number of city residents to jobs , education , recreation and such other needs within our cities. National Urban 
Transport Policy (NUTP) stipulates designation of nodal department in the State Government for Urban Transport . Hence, 
Directorate of Urban Land Transport has been created and National Urban Transport Policy (NUTP ) also recommends setting up 
of Unified Urban Transport Authorities (UMTA s) in million plus cities. Unified Metropolitan Transport Authorities (UMTA s ) are 
required to facilitate more coordinated planning and implementation of Urban Transport programmes and projects and integrated 
management of urban transport systems. 


Mysore being the second largest city in Karnataka and a major tourist centre , is one of the two cities selected for 
JNNURM funding in Karnataka . As per 2001 census population of Mysore city was 7 ,87 ,179 . In Mysore with decadal urban 
population growth for 1991-2001 being 29.74 % . Migration ofpeople from rural area being a continuous trend . Mysore population 
is projected at 10 ,23 ,332 for the year 2010 considering a decadal population growth of 30 % for 2001-2011. As Mysore is emerging 
as a million plus city, the State Government vide GO noted at ref (3) and modified vide corrigendum at ref (4 ). Unified Urban 
Transport Authority for the city of Mysore called as “ Mysore City Urban Land Transport Authority ” to function as an umbrella 
organization to coordinate planning and implementation of Urban Transport Programme Projects and provide an integrated 
management structure . All land transport system (excluding railways ) in the Mysore Local Planning Area have been brought 
under the purview of Mysore City Land Transport Authority. In light of the fact that DULT is the nodal agency for the subject of 
Urban Transport, it has been deemed necessary to reconstitute the Mysore City Land Transport Authority . Hence the order. 


GOVERNMENT ORDER NO. DULT 248 ADM 2012 , BANGALORE DATED 26 -05- 2012 


Under the circumstances explained above , Government is pleased to reconstitute the Mysore City Land Transport 
Authority with the members noted below : 


1. 


Commissioner & E /O Principal Secretary to Government, 
Urban Land Transport , Urban Development Department 


- Chairman 


2007 - 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೨ 


୭୭୪୪ 


2. 


Secretary , Urban Development Department 
or his representative 


- Vice Chairman 


- Member Secretary 


3 . 
4. 


Deputy Commissioner, Mysore 
Chief Executive officer, Zilla Panchayat, Mysore 


- Member 


5 . 


Commissioner of Police , Mysore 


- Member 


- Member 


- Member 


- Member 


6 . Commissioner, Mysore Urban Development Authority 

Commissioner, Mysore City Corporation 
8 . Joint Director , Town Planning, Mysore 
9 . Superintendent Engineer, PWD, Mysore 
10 . Deputy Commissioner of Transport,Mysore 
11. Regional Operation Manager , SWR , Mysore 


- Member 


- Member 


- Member 


12. Divisional Officer, Dept of Forest, Ecology and Environment 


- Member 


13 . Divisional Officer, Karnataka State Pollution Control Board 


- Member 


- Member 


- Member 


14. Representative, KUIDFC , Bangalore 
15 . Divisional Controller, KRDCL , Mysore 
16 . Divisional Engineer,KSRTC Urban / city division , Mysore 
17. Two identified expert in Transport Management 


- Member 


- Member 


The functions ofMysore City Land Transport Authority shall be as follows: 


1. 


To co -ordinate all land transportmatters in the Mysore Local Planning Area . 


2 . 


To prepare master plan for transport infrastructure based on the Comprehensive Traffic and Transportation study for 
Mysore . 


3. 


To oversee implementation of CTTP and all transportation projects . 


4 . 


To appraise and recommend transportation and infrastructure projects related to assistance . 


5 . 


To function as empowered committee for all urban transportation projects related to Mysore Local Planning Area . 


Ò 


To initiate action for a regulatory framework for all land transport systems in Mysore Local Planning Area. 


7 . 


To initiate measure to implement common ticketing system wherever possible. 


0 


To take any other decision for integration of urban transport, land use planning and implementation of projects. 


0 


All Urban Transport related projects like road widening, flyovers, underpasses etc ., need to be cleared by MCLTA 
before they are taken up for implementation . 


10 . KUIDFC release funds only to these transport related projects approved by MCLTA. 


11 . Any other functions entrusted by State and Central Government from time to time. 


By order and in the name of the Governor of Karnataka 


PR - 1532 


Commissioner 
Directorate of Urban Land Transport 
& E /O Principal Secretary to Government 

Urban Development Department 


9934 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೨ 


2008 - 0 


INFRASTRUCTURE DEVELOPMENT SECRETARIAT 


Sub : 


Release of Funds to M /s Feedback Infrastructure Services Pvt. Ltd to carryout the Consultancy Services for 
" Institutional Strengthening & Sector Specific Inventory For PPP Mainstreaming ” for Infrastructure 
Development Department. 


Read : 


1. Letter No . IDD 104 ITS 2011 dated 19.01.2012. 


2. 


Letter No. FISPL /Advisory / IDD /11-12/1703 dtd. 17.03.2012 .from Feedback Infrastructure Services 
Private Ltd , Bangalore . 


Preamble : 


In the letter read at (1) above , IDD has awarded the task of Consultancy Services for "Institutional Strengthening and 
Sector Specific Inventory for PPP Mainstreaming” for Infrastructure Development Department to M /s. Feedback Infrastructure 
Services Pvt. Ltd. for which IDD would pay an amount of Rs. 47 ,50 ,000 /-(inclusive of taxes ) as per the payment schedule in the 
RFP 


In the letter read at (2) above, M /s . Feedback Infrastructure Services Pvt. Ltd . has submitted a invoice vide no . 
FISPL/ADV /87 /11-12/IDD dated 13.03. 2012 of Rs. 2,37,500/- (Inclusive of taxes) towards the submission of Inception Report and 
requested to make early payment. 


Hence the following order . 


GOVERNMENT ORDER NO.ID 30 ITS 2012 BANGALORE DATED 24.05 .2012. 


Under the circumstances explained in the preamble, Government is pleased to accord sanction to release Rs 2 ,37 ,500 / 
(Rupees two lakhs thirty seven thousand five hundred only) (for submission of inception report ) to M /s. Feedback Infrastructure 
Services Pvt . Ltd , payable at New Delhi towards providing consultancy services for " Institutional Strengthening and Sector Specific 
Inventory for PPP Mainstreaming” Infrastructure Development Department. 


The expenditure shall bemet out under the Budget Head 3451-00 -090 -1-06 -059 Infrastructure Preliminary Studies other 
expenditure (Plan ) 2012 - 13 . 


The Senior Accounts Executive , M /s. Feedback Infrastructure Services Pvt. Ltd , is authorized to draw the amount on a 
Payees Receipt duly countersigned by the Under Secretary to Government, Infrastructure Development Department from the 
State Huzoor Treasury, Bangalore . 


This order is issued in accordance with the delegation of financial powers to Principal Secretary /Secretary to Govt., vide 
G .O No. FD 1 TEP 2008 dated 16/05/2008. 


By order and in the name of the Governor of Karnataka 


R .Shivalingaiah 
Under Secretary to Govt. (PPP Cell), 
Infrastructure Development Department. 


PR - 1533 


ಕಂದಾಯ ಸಚಿವಾಲಯ 


ವಿಷಯ : ಬಳ್ಳಾರಿ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲ್ಲೂಕು ಕೇಂದ್ರದಲ್ಲಿ ಮಿನಿ ವಿಧಾನಸೌಧ ಕಟ್ಟಡ ಕಾಮಗಾರಿಯ ಟೆಂಡರ್ 

ಅನುಮೋದನೆ ಬಗ್ಗೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೨ 


೨೨೫೭ 


ಓದಲಾಗಿದೆ: 


1. ಸರ್ಕಾರದ ಆದೇಶ ಸಂಖ್ಯೆ ಕಂಇ 66 ಡಬ್ಬಬಿಅರ್ 2009 , ದಿನಾಂಕ 27/ 03 /2010. 

2. ಪತ್ರ ಸಂಖ್ಯೆ ಕಗೃಮಂ/ ಮುಅ/ ಮಿವಿ.ಹಗರಿಬೊಮ್ಮನಹಳ್ಳಿ/ 997 /2011 - 12 , ದಿನಾಂಕ 20/03 /2012 . 
ಪ್ರಸ್ತಾವನೆ: 

ಬಳ್ಳಾರಿ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲ್ಲೂಕು ಕೇಂದ್ರದಲ್ಲಿ ಮಿನಿ ವಿಧಾನಸೌಧ ಕಟ್ಟಡವನ್ನು ರೂ .250.00 ಲಕ್ಷಗಳ ವೆಚ್ಚದಲ್ಲಿ ನಿರ್ಮಾಣ 
ಮಾಡಲು ಮೇಲೆ (1)ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡುವುದರೊಂದಿಗೆ ರೂ .100 . 00 ಲಕ್ಷಗಳ 
ಅನುದಾನ ಬಿಡುಗಡೆ ಮಾಡಲಾಗಿತ್ತು. 

- ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರುರವರು ಮೇಲೆ (2) ರಲ್ಲಿ ಓದಲಾದ ತಮ್ಮ ಪತ್ರದಲ್ಲಿ ಬಳ್ಳಾರಿ ಜಿಲ್ಲೆಯ 
ಹಗರಿಬೊಮ್ಮನಹಳ್ಳಿ ತಾಲ್ಲೂಕು ಕೇಂದ್ರದಲ್ಲಿ ಮಿನಿ ವಿಧಾನಸೌಧ ಕಟ್ಟಡ ನಿರ್ಮಾಣ ಮಾಡಲು ಇ - ಟೆಂಡರ್ ಮೂಲಕ ಟೆಂಡರನ್ನು 
ಕರೆಯಲಾಗಿತ್ತೆಂದು, ಇಬ್ಬರು ಗುತ್ತಿಗೆದಾರರು ಭಾಗವಹಿಸಿದ್ದರೆಂದು ವರದಿ ಮಾಡುತ್ತಾ, ಟೆಂಡರಿಗಿಟ್ಟ ಮೊತ್ತ ರೂ .2,02 ,80,279.00ಗಳ ಮೇಲೆ 
ಅತ್ಯಂತ ಕಡಿಮೆ ಮೊತ್ತ ನಮೂದಿಸಿರುವ ಮತ್ತು ಟೆಂಡರ್‌ ಪರಿಶೀಲನಾ ಸಮಿತಿಯು ಒಪ್ಪಿರುವ ಮೆ11 ಬಿ.ಎಸ್‌. ಆರ್‌. ಇನ್‌ಫ್ರಾಟೆಕ್ ಇಂಡಿಯಾ 
ಲಿಮಿಟೆಡ್ ಇವರ ರೂ .2 ,73 ,32 ,733.00ಗಳ ಟೆಂಡರಿಗೆ ಅನುಮೋದನೆ ನೀಡುವಂತೆ ಸರ್ಕಾರವನ್ನು ಕೋರಿರುತ್ತಾರೆ. 

ವಿಷಯವನ್ನು ಸಂಬಂಧಿಸಿದ ದಾಖಲೆಗಳೊಂದಿಗೆ ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಬಳ್ಳಾರಿ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲ್ಲೂಕು 
ಕೇಂದ್ರದಲ್ಲಿ ಮಿನಿ ವಿಧಾನಸೌಧ ಕಟ್ಟಡ ಕಾಮಗಾರಿಯ ಅತಿ ಕಡಿಮೆ ಮೊತ್ತವನ್ನು ನಮೂದಿಸಿರುವ ಮತ್ತು ಟೆಂಡರ್‌ ಪರಿಶೀಲನಾ ಸಮಿತಿಯು 
ಒಪ್ಪಿರುವ ಮll ಬಿ.ಎಸ್.ಆರ್.ಇನ್‌ಫ್ರಾಟೆಕ್ ಇಂಡಿಯಾ ಲಿಮಿಟೆಡ್ ಇವರ ರೂ .2,73,32,733.00ಗಳ ಟೆಂಡರ್‌ಗೆ ಅನುಮೋದನೆ ನೀಡಲು 
ಸರ್ಕಾರವು ತೀರ್ಮಾನಿಸಿ ಈ ಆದೇಶವನ್ನು ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಂಇ 63 ಡಬ್ಬಿ ಆರ್ 2011, ಬೆಂಗಳೂರು, ದಿನಾಂಕ : 15 / 05 / 2012 
ಬಳ್ಳಾರಿ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲ್ಲೂಕು ಕೇಂದ್ರದಲ್ಲಿ ಮಿನಿ ವಿಧಾನಸೌಧ ಕಟ್ಟಡ ಕಾಮಗಾರಿಯ ಮೆ11 ಬಿ .ಎಸ್.ಆರ್. ಇನ್‌ಫ್ರಾಟೆಕ್ 
ಇಂಡಿಯಾ ಲಿಮಿಟೆಡ್ ಇವರ 2011 -12ನೇ ಸಾಲಿನ ದರಪಟ್ಟಿಯಂತೆ ಟೆಂಡರ್‌ಗಿಟ್ಟ ಮೊತ್ತ ರೂ .2,02,80,279 . 00ಗಳ ಮೇಲೆ ಶೇ .12.95ರಷ್ಟು ಹೆಚ್ಚಿನ 
ರೂ .2 ,73,32 ,733.00ಗಳ (ರೂಪಾಯಿ ಎರಡು ಕೋಟಿ ಎಪ್ಪತ್ತಮೂರು ಲಕ್ಷದ ಮೂವತ್ತೆರಡು ಸಾವಿರದ ಏಳನೂರ ಮೂವತ್ತಮೂರು ಮಾತ್ರ) 
ಟೆಂಡರಿಗೆ ಸರ್ಕಾರದ ಅನುಮೋದನೆಯನ್ನು ನೀಡಲಾಗಿದೆ. 


ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳ್ಳಿಸತಕ್ಕದ್ದು . 
ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸತಕ್ಕದ್ದಲ್ಲ. 
ಸಕ್ಷಮ ಪ್ರಾಧಿಕಾರವು ಸದರಿ ಕಟ್ಟಡ ಕಾಮಗಾರಿಯ ಗುಣಮಟ್ಟ ಕಾಯ್ದುಕೊಳ್ಳುವಿಕೆಯನ್ನು ಕಾಲಕಾಲಕ್ಕೆ ಖಾತರಿಪಡಿಸಿಕೊಳ್ಳತಕ್ಕದ್ದು. 

ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರ ಅನಧಿಕೃತ ಟಿಪ್ಪಣಿ ಸಂಖ್ಯೆ 20642 ಐಎಫ್ಎ 2011 , ದಿನಾಂಕ 02 / 05 /2011ರಲ್ಲಿ 
ನೀಡಿರುವ ಸಹಮತಿಯೊಂದಿಗೆ ಹಾಗೂ ಸರ್ಕಾರದ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ ಪಿ 2002, ದಿನಾಂಕ 20/01/2003ರ ಪ್ರತ್ಯಾಯೋಜಿತ 
ಅಧಿಕಾರಗಳಂತೆ ಹೊರಡಿಸಲಾಗಿದೆ. 


ಪಿ . ಆರ್ . 1548 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ವಿ. ಶ್ರೀರಾಮರೆಡ್ಡಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ ( ಭೂ ಸುಧಾರಣಾ ಕೋಶ). 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : ಕಾನೂನು ಪದವೀಧರರಿಗೆ ಪ್ರೋತ್ಸಾಹ ಧನ ನೀಡುವ ಬಗ್ಗೆ . 


ಓದಲಾಗಿದೆ: 


1) ಸರ್ಕಾರಿ ಆದೇಶ ಸಂಖ್ಯೆ : ಲಾ 28 ಎಲ್ಎಡಿ 2006, ದಿನಾಂಕ: 11 - 08 - 2006. 
2 ) ಸರ್ಕಾರಿ ಆದೇಶ ಸಂಖ್ಯೆ: ಲಾ 47 ಎಲ್ಎಜಿ 2007, ದಿನಾಂಕ: 11 - 07 - 2007. 
3) ಸರ್ಕಾರಿ ಆದೇಶ ಸಂಖ್ಯೆ: ಲಾ 47 ಎಲ್ಎಜಿ 2007 , ದಿನಾಂಕ: 15 - 10 - 2009. 
4) ಸರ್ಕಾರಿ ಆದೇಶ ಸಂಖ್ಯೆ: ಲಾ 86 ಎಲ್ಎಜಿ 2010 , ದಿನಾಂಕ: 02 - 08 - 2010 . 
5) ಸರ್ಕಾರಿ ಆದೇಶ ಸಂಖ್ಯೆ ಲಾ 57 ಎಲ್ಎಎಂ 2011, ದಿನಾಂಕ 07 - 04 - 2011 . 


೨೨೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೨ 


ಭಾಗ - ೧ 


ಪ್ರಸ್ತಾವನೆ: 


ರಾಜ್ಯದಲ್ಲಿ ಕಾನೂನು ಪದವಿಯನ್ನು ಪಡೆದು ಹೊರಬರುವ ವಕೀಲರಿಗೆ ವೃತ್ತಿ ಜೀವನ ಪ್ರಾರಂಭ ಮಾಡುವ ಮೊದಲು ನುರಿತ ವಕೀಲರ 
ಜೊತೆಗೆ ಅವರ ವೃತ್ತಿ ಜೀವನದಲ್ಲಿ ತೊಡಗಿಸಿಕೊಳ್ಳುವ ಪ್ರಾರಂಭಿಕ ಹಂತದಲ್ಲಿ ಸಹಾಯಧನ ನೀಡುವ ಸಲುವಾಗಿ ಪ್ರತಿ ವಕೀಲರಿಗೆ ಪ್ರತಿ ತಿಂಗಳು ರೂ . 
1000/ - ಗಳನ್ನು ಪ್ರೋತ್ಸಾಹ ಧನವಾಗಿ 12 ತಿಂಗಳಿಗೆ ಸೀಮಿತಗೊಳಿಸಿ ಯೋಜನೆಯ ರೂಪರೇಷೆಗಳನ್ನು ರಚಿಸಿ , ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ 
ದಿನಾಂಕ 11.08.2006ರಲ್ಲಿ ಸರ್ಕಾರದ ಆದೇಶ ಹೊರಡಿಸಲಾಗಿದೆ. ಮೇಲೆ ಓದಲಾದ ಕ್ರಮ ಸಂಖ್ಯೆ( 2) ರ ದಿನಾಂಕ: 11 - 07 - 2007ರ ಆದೇಶದಲ್ಲಿ 
ಸದರಿ ಯೋಜನೆಯನ್ನು 2007 - 08ನೇ ಸಾಲಿಗೆ ವಿಸ್ತರಿಸಿ, ಪ್ರೋತ್ಸಾಹ ಧನವು ತಿಂಗಳಿಗೆ ರೂ . 1000/ - ಗಳಂತೆ 24 ತಿಂಗಳಿಗೆ ಸೀಮಿತಗೊಳಿಸಿ, ಈ 
ಯೋಜನೆಯನ್ನು ಬಡತನ ರೇಖೆಗಿಂತ ಕೆಳಗಿರುವ ನವ ಕಾನೂನು ಪದವೀಧರರಿಗೆ ನೀಡಲು ವಾರ್ಷಿಕ ವರಮಾನ ರೂ . 17,000/- ಗಳನ್ನು 
ನಿಗದಿಪಡಿಸಲಾಗಿದೆ. 


ಮೇಲೆ ಓದಲಾದ ಕ್ರಮ ಸಂಖ್ಯೆ ( 3) ರ ದಿನಾಂಕ: 15 - 10 - 2009ರ ಆದೇಶದಲ್ಲಿ ಪ್ರೋತ್ಸಾಹ ಧನ ಪಡೆಯಲು ವಿದಿಸಲಾಗಿರುವ ವಾರ್ಷಿಕ 
ವರಮಾನ ಮಿತಿಯನ್ನು ರೂ . 17000 - 00 ಗಳಿಂದ 40000 - 00 ಗಳಿಗೆ ಹೆಚ್ಚಿಸಿ ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. ಮೇಲೆ ಓದಲಾದ 
ಕ್ರಮಸಂಖ್ಯೆ ( 4) ರ ದಿನಾಂಕ : 02 - 08 - 2010ರ ಆದೇಶದಲ್ಲಿ ಸದರಿ ಯೋಜನೆಯನ್ನು 2010 -11ನೇ ಸಾಲಿನಲ್ಲಿ ಹಾಗೂ ಮೇಲೆ ಓದಲಾದ ಕ್ರಮಸಂಖ್ಯೆ 
(5) ರ ದಿನಾಂಕ: 07 - 04 - 2011ರ ಆದೇಶದಲ್ಲಿ ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಿಸಿದಂತೆ 2010 - 11ನೇ ಸಾಲಿನ 
ಕ್ರಿಯಾ ಯೋಜನೆಯನ್ನು 2011 -12ನೇ ಸಾಲಿನಲ್ಲಿ ಮುಂದುವರೆಸಲಾಗಿದೆ. 


ನವ ಕಾನೂನು ಪದವೀಧರರಿಗೆ ಹೆಚ್ಚುವರಿ ಅನುದಾನವನ್ನು ಕೋರಿ ಆರ್ಥಿಕ ಇಲಾಖೆಯನ್ನು ಸಂಪರ್ಕಿಸಿದಾಗ ಆರ್ಥಿಕ ಇಲಾಖೆಯು ತಮ್ಮ 
ಅಭಿಪ್ರಾಯದಲ್ಲಿ ಸದರಿ ಯೋಜನೆಯನ್ನು ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
ಹಾಗೂ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿಯೂ ಸಹ ಲಭ್ಯವಿದ್ದು , ಈ ಯೋಜನೆಯನ್ನು ಯಾವುದಾದರೂ ಒಂದು ಇಲಾಖೆಯಿಂದ ಮಾತ್ರ 
ಪ್ರೋತ್ಸಾಹ ಧನ ಪಡೆಯಲು ಸೂಕ್ತ ಮಾರ್ಗದರ್ಶಿ ಸೂತ್ರಗಳನ್ನು ರಚಿಸುವಂತೆ ಕೋರಿದ್ದರ ಹಿನ್ನೆಲೆಯಲ್ಲಿ, ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿಗಳು , ಕಾನೂನು ಇಲಾಖೆ, ಇವರ ಅಧ್ಯಕ್ಷತೆಯಲ್ಲಿ ದಿನಾಂಕ: 01 - 03 - 2012ರಂದು ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ 
ಸುಧೀರ್ಘವಾಗಿ ಚರ್ಚಿಸಿದ ನಂತರ ನವ ಕಾನೂನು ಪದವೀಧರರಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ 
ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳನ್ನು ಒಳಗೊಂಡಂತೆ ನೀಡುತ್ತಿರುವ ಪ್ರೋತ್ಸಾಹಧನವನ್ನು ಹೊರತುಪಡಿಸಿ, ಉಳಿದವರಿಗೆ ಪ್ರೋತ್ಸಾಹಧನವನ್ನು 
ಕಾನೂನು ಇಲಾಖೆಯ ವತಿಯಿಂದ ನೀಡಲು ಸಭೆಯು ನಿರ್ಧರಿಸಲಾಯಿತು. ಈ ಸಂಬಂಧ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ 
ನೀಡುವಂತೆಯೂ ಸಹ ನಿರ್ಧರಿಸಲಾಯಿತು. 

ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಪುರುಷ ಹಾಗೂ ಮಹಿಳಾ ವಕೀಲರುಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕಾನೂನು 
ಪದವೀಧರರಿಗೆ ನೀಡುತ್ತಿರುವ ಪ್ರೋತ್ಸಾಹಧನ ಕಾರ್ಯಕ್ರಮವನ್ನು ಅದೇ ಇಲಾಖೆಯಲ್ಲಿಯೇ ಮುಂದುವರೆಸಲು ಹಾಗೂ ಇತರೆ ಎಲ್ಲಾ ವರ್ಗದ 
ಪುರುಷ ಮತ್ತು ಮಹಿಳಾ ಕಾನೂನು ಪದವೀಧರರಿಗೆ ಕಾನೂನು ಇಲಾಖೆಯಡಿ ಪೂಲ್ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರೋತ್ಸಾಹಧನ 
ನೀಡುವ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲು ಹಾಗೂ ಕಾನೂನು ಇಲಾಖೆಯ ಮುಖಾಂತರ ಅನುದಾನ ಬಿಡುಗಡೆ ಮಾಡಲು ನಿರ್ಧರಿಸಿರುವ 
ಹಿನ್ನೆಲೆಯಲ್ಲಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 


ಸರ್ಕಾರಿ ಆದೇಶ ಸಂಖ್ಯೆ: ಲಾ 86 ಎಲ್‌ಎಜಿ 2010 ( ಭಾ ) ಬೆಂಗಳೂರು, ದಿನಾಂಕ : 08. 06.2012 


ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಪುರುಷ ಹಾಗೂ ಮಹಿಳಾ 
ವಕೀಲರುಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕಾನೂನು ಪದವೀಧರರಿಗೆ ನೀಡುತ್ತಿರುವ ಪ್ರೋತ್ಸಾಹಧನ ಕಾರ್ಯಕ್ರಮವನ್ನು ಅದೇ 
ಇಲಾಖೆಯಲ್ಲಿಯೇ ಮುಂದುವರೆಸಲು ಹಾಗೂ ಇತರೆ ಎಲ್ಲಾ ವರ್ಗದ ಪುರುಷ ಮತ್ತು ಮಹಿಳಾ ಕಾನೂನು ಪದವೀಧರರಿಗೆ ಕಾನೂನು ಇಲಾಖೆಯಡಿ 
ಪೂಲ್ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರೋತ್ಸಾಹಧನ ನೀಡುವ ಯೋಜನೆಯನ್ನು 2012 - 13ನೇ ಸಾಲಿನಲ್ಲಿ ಮುಂದುವರೆಸಿ 
ಅನುಷ್ಠಾನಗೊಳಿಸಲು ಈ ಕೆಳಗಿನಂತೆ ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 


ಯೋಜನೆಯ ರೂಪರೇಷಗಳು ಈ ಕೆಳಗಿನಂತಿವೆ : 


1) ಯೋಜನೆಯು 2012 -13ನೇ ಸಾಲಿನದಾಗಿರುತ್ತದೆ. 


2) ರಾಜ್ಯದ ಬಾರ್‌ ಕೌನ್ಸಿಲ್‌ನಲ್ಲಿ ದಿನಾಂಕ: 01 - 04 - 2012ರಂದು ಹಾಗೂ ನಂತರ ನೋಂದಾಯಿಸಿದ ವಕೀಲರಿಗೆ ಅನ್ವಯವಾಗುತ್ತದೆ. 


3) ಪ್ರೋತ್ಸಾಹ ಧನವು ತಿಂಗಳಿಗೆ * 1,000/ - ( ರೂ . ಒಂದು ಸಾವಿರ ರೂಪಾಯಿ ) ಗಳು ಆಗಿದ್ದು, 24 ತಿಂಗಳಿಗೆ ಸೀಮಿತವಾಗಿರುತ್ತದೆ. 
4 ) ಸರ್ಕಾರಿ, ಅರೆ ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿ ವಯೋನಿವೃತ್ತಿ, ಕಡ್ಡಾಯ ನಿವೃತ್ತಿ ಮತ್ತು ಸ್ವ - ಇಚ್ಛಾ ನಿವೃತ್ತಿ 

ಹೊಂದಿದ ನಂತರ ವಕೀಲ ವೃತ್ತಿ ನಡೆಸಲು ಇಚ್ಚಿಸುವ ಕಾನೂನು ಪದವೀಧರರಿಗೆ ಈ ಯೋಜನೆ ಅನ್ವಯವಾಗುವುದಿಲ್ಲ. 
5) ಅಂತಹ ಯಾವುದೇ ಸೇವೆಯಿಂದ ತೆಗೆದು ಹಾಕಲ್ಪಟ್ಟ ಕಾನೂನು ಪದವೀಧರರಿಗೆ ಸಹ ಅನ್ವಯವಾಗುವುದಿಲ್ಲ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೨ 


೨೨೫೯ 


6) ಈ ಯೋಜನೆಗೆ ನೀಡುವ ವಾರ್ಷಿಕ ವರಮಾನ ಮಿತಿಯನ್ನು 40, 000/ - ಗಳು (ರೂಪಾಯಿ ನಲವತ್ತು ಸಾವಿರ) ನಿಗದಿಪಡಿಸಲಾಗಿದೆ. 


7) ಇಂತಹುದೇ ಸೌಲಭ್ಯವನ್ನು ಇತರೆ ಯೋಜನೆಯಡಿ ರಾಜ್ಯ ಸರ್ಕಾರದಿಂದ ಪಡೆಯುತ್ತಿರುವ ಕಾನೂನು ಪದವೀದರರು ಈ ಯೋಜನೆ 

ಅಡಿಯಲ್ಲಿಯೂ ಸೌಲಭ್ಯ ಪಡೆಯಲು ಅರ್ಹರಾಗಿರುವುದಿಲ್ಲ. 
8) ಈ ಯೋಜನೆಯಡಿ ಬಿಡುಗಡೆಯಾದ ಅನುದಾನವನ್ನು ಯಾವ ಉದ್ದೇಶಕ್ಕೆ ಬಿಡುಗಡೆಯಾಗಿದೆಯೋ ಅದೇ ಉದ್ದೇಶಕ್ಕೆ ಬಳಸಿಕೊಳ್ಳತಕ್ಕದ್ದು. 


9) ಈ ಯೋಜನೆ ಅಡಿ ಫಲಾನುಭವಿಗಳನ್ನು ಗುರುತಿಸಲು ಕೆಳಗಿನಂತೆ ಸಮಿತಿಯನ್ನು ರಚಿಸಲಾಗಿದೆ. 


ಜಿಲ್ಲಾ ಮಟ್ಟದ ಸಮಿತಿ 


-- 


ಜಿಲ್ಲಾಧಿಕಾರಿಗಳು 
ಅಧ್ಯಕ್ಷರು, ಜಿಲ್ಲಾ ವಕೀಲರ ಸಂಘ 
ಜಿಲ್ಲಾ ಸರ್ಕಾರಿ ವಕೀಲರು 
ಸರ್ಕಾರಿ ಅಭಿಯೋಜಕರು 


ಅಧ್ಯಕ್ಷರು 
ಸದಸ್ಯರು 
ಸದಸ್ಯರು 
ಸದಸ್ಯರು 


ತಾಲ್ಲೂಕು ಮಟ್ಟದ ಸಮಿತಿ 


ಸದಸ್ಯರು 


ತಹಶೀಲ್ದಾರರು 

ಅಧ್ಯಕ್ಷರು 
ಅಧ್ಯಕ್ಷರು, ತಾಲ್ಲೂಕು ವಕೀಲರ ಸಂಘ 

ಸದಸ್ಯರು 
ಅಪರ ಸರ್ಕಾರಿ ವಕೀಲರು 
ಸಹಾಯಕ ಸರ್ಕಾರಿ ಅಭಿಯೋಜಕರು 

ಸದಸ್ಯರು 
10 ) ಹೊಸದಾಗಿ ವಕೀಲರ ವೃತ್ತಿಯಲ್ಲಿ ತೊಡಗುವ ಕಾನೂನು ಪದವೀಧರರು ರಾಜ್ಯ ಬಾರ್ ಕೌನ್ಸಿಲ್‌ನಲ್ಲಿ ನೋಂದಾಯಿಸಿದ ನಂತರ ಸ್ಥಳೀಯ 

ವಕೀಲರ ಸಂಘದ ಅಧ್ಯಕ್ಷರಿಂದ ಪ್ರಮಾಣ ಪತ್ರ ಪಡೆದು ಸಂಬಂಧಪಟ್ಟ ಸಮಿತಿಯು ಅಧ್ಯಕ್ಷರಿಗೆ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ತಾಲ್ಲೂಕು 
ವಕೀಲರ ಸಂಘದಲ್ಲಿ ನೋಂದಾಯಿಸಿದ ಕಾನೂನು ಪದವೀಧರರ ಕುರಿತಂತೆ ತಾಲ್ಲೂಕು ಮಟ್ಟದ ಸಮಿತಿ ಹಾಗೂ ಜಿಲ್ಲಾ ವಕೀಲರ 
ಸಂಘದಲ್ಲಿ ನೋಂದಾಯಿಸಲ್ಪಟ್ಟ ಕಾನೂನು ಪದವೀಧರರ ಕುರಿತಂತೆ ಜಿಲ್ಲಾ ಮಟ್ಟದ ಸಮಿತಿ ಫಲಾನುಭವಿಗಳ ಸಂಬಂಧಪಟ್ಟ 

ದಾಖಲಾತಿಗಳನ್ನು ಪರಿಶೀಲಿಸಿ, ಪ್ರೋತ್ಸಾಹ ಧನವನ್ನು ಚೆಕ್ ಮೂಲಕ ಫಲನುಭವಿಗಳಿಗೆ ವಿತರಿಸುವುದು. 
11) ಜಿಲ್ಲಾಧಿಕಾರಿಗಳು ಅವರ ಜಿಲ್ಲೆಯ ವ್ಯಾಪ್ತಿಗೆ ಬರುವ ಜಿಲ್ಲಾ ತಾಲ್ಲೂಕುಗಳಲ್ಲಿ ಆಗಿರುವ ಪ್ರಗತಿ ಕುರಿತಂತೆ ಪ್ರತಿ ಮೂರು ತಿಂಗಳಿಗೊಮ್ಮೆ 

ವಿವರಗಳನ್ನೊಳಗೊಂಡ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವುದು. 
12 ) ಅಧ್ಯಕ್ಷರು ಜಿಲ್ಲಾ ವಕೀಲರ ಸಂಘ ಹಾಗೂ ತಾಲ್ಲೂಕು ವಕೀಲರುಗಳ ಸಂಘದ ಅಧ್ಯಕ್ಷರು ಇವರುಗಳು ಈ ಯೋಜನೆಯ ಲಾಭವನ್ನು 

ಸಂಪೂರ್ಣವಾಗಿ ಉಪಯೋಗಿಸಿಕೊಳ್ಳಲು ಹೆಚ್ಚಿನ ಶ್ರಮವಹಿಸತಕ್ಕದ್ದು. 
ಫಲಾನುಭವಿಗಳನ್ನು ಗುರುತಿಸಲು ರಚಿಸಲಾದ ಸಮಿತಿಗಳು ಸಮರ್ಪಕವಾಗಿ ಅನುದಾನ ಬಳಸಿದ ವಿವರಗಳನ್ನು ದೃಢೀಕರಿಸಿ, ಈ 

ಕೆಳಕಂಡಂತೆ ತಕ್ಷಣ ಸರ್ಕಾರಕ್ಕೆ ವರದಿ ಸಲ್ಲಿಸತಕ್ಕದ್ದು. 
ಜಿಲ್ಲೆ/ತಾಲ್ಲೂಕು ಆಯ್ಕೆಯಾದ ಸರ್ಕಾರದಿಂದ 

ಬಳಸಿ ಬಾಕಿಯಿರುವ ಕೊರತೆ 
ಹೆಸರು ಫಲಾನುಭವಿಗಳ ಸಂಖ್ಯೆ, ಜಿಲ್ಲೆಗೆ 

ಕೊಳ್ಳಲಾದ ಅನುದಾನ ಇರುವ 
ಹೆಸರು, ಮೊಬೈಲ್, ಇ ಬಿಡುಗಡೆಯಾದ 

ಅನುದಾನ 

ಅನುದಾನ 
ಮೈಲ್ ಇತರೆ ವಿವರಗಳು ಅನುದಾನ 

( ವರ್ಷವಾರು) 


13 ) . 


14) ಆ ಸಂಬಂಧದ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ 2014 - 00 - 102 -0 - 06 - 06 ( ಯೋಜನೆ) ಅಡಿ ಭರಿಸುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 162 ವೆಚ್ಚ -10 / 2, ದಿನಾಂಕ: 15- 05 - 2012ರಲ್ಲಿ ನೀಡಿರುವ 
ಸಹಮತಿ ಮೇರೆಗೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ . ಆರ್‌. 1724 


ಎ. ಆರ್. ಚಿತ್ತರಗಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ -1) ( ಪ್ರಭಾರ) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


೨೨೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬, ೨೦೧೨ 


ಭಾಗ - ೧ 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 


ವಿಷಯ : 


ಸಕ್ಕರೆ ಕಾರ್ಖಾನೆಗಳ ವ್ಯಾಪ್ತಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ - 2012 - 13ನೇ ಸಾಲಿನಲ್ಲಿ ಮೊದಲನೆ 
ತ್ರೈಮಾಸಿಕ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ . 


ಓದಲಾಗಿದೆ: 


1) ಆಯುಕ್ತರು, ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೇಶಕರು ಇವರ ಪತ್ರ ಸಂಖ್ಯೆ : ಡಿಎಸ್‌ಕೆ/ ರಕರ/ ಅನುದಾನ /1/2012 - 13 , 

ದಿ :12. 06 .2012 . 


2) ಸರ್ಕಾರದ ಆದೇಶ ಸಂಖ್ಯೆ: ವಾಕ್ಕೆ 50 ಆ೦ಆಸ (1) 2012, ದಿ :19. 04 .2012 . 


ಪ್ರಸ್ತಾವನೆ: 


ಮೇಲೆ ಓದಲಾದ(1) ರ ಪತ್ರದಲ್ಲಿ ರಾಜ್ಯದ ಸಕ್ಕರೆ ಕಾರ್ಖಾನೆಗಳ ವ್ಯಾಪ್ತಿಯಲ್ಲಿರುವ ರಸ್ತೆ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ, ಕಬ್ಬು 
ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶನಾಲಯದಿಂದ ಮಂಜೂರಾತಿ ನೀಡಿರುವ ಕ್ರಿಯಾಯೋಜನೆಗಳಂತೆ ದಿನಾಂಕ 31.05.2012ಕ್ಕೆ ರೂ . 910.58 
ಲಕ್ಷಗಳ ಅನುದಾನ ಬಿಡುಗಡೆ ಬಾಕಿ ಉಳಿದಿರುತ್ತದೆ ಎಂದು ತಿಳಿಸಿ, ಬಿಡುಗಡೆಗೆ ಬಾಕಿ ಉಳಿದಿರುವ ಕಾರ್ಖಾನೆವಾರು ವಿವರಗಳ ತಃಖ್ಯೆಯನ್ನು 
ಸಲ್ಲಿಸಿ, ಸದರಿ ಕಾಮಗಾರಿಗಳ ಅನುಷ್ಠಾನಕ್ಕಾಗಿ 2012 -13ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 4860 - 03 -004 - 0 -01 - ರಸ್ತೆ -172ರ ಅಡಿಯಲ್ಲಿ ರೂ .500.00 
ಲಕ್ಷಗಳನ್ನು ಒದಗಿಸಲಾಗಿದ್ದು, ಈ ಪೈಕಿ ಮೊದಲನೆಯ ತ್ರೈಮಾಸಿಕಕ್ಕೆ ರೂ .125.00 ಲಕ್ಷಗಳ ಅನುದಾನವನ್ನು ಬಿಡುಗಡೆಗೊಳಿಸುವಂತೆ ಕಬ್ಬು ಅಭಿವೃದ್ಧಿ 
ಆಯುಕ್ತರು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. 

ಮೇಲೆ ಓದಲಾದ ( 2) ರ ಆದೇಶದಲ್ಲಿ 2012 - 13ನೇ ಸಾಲಿನ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಮುಂದುವರೆದ ಯೋಜನಾ 
ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಮಂಜೂರಾತಿ ನೀಡುವ ಸಂಬಂಧ ಹೊರಡಿಸಿರುವ ಆದೇಶದಲ್ಲಿ ಇಲಾಖೆಯ ಲೆಕ್ಕ ಶೀರ್ಷಿಕೆ 4860- 03- 004 -0 
01 - ರಸ್ತೆ - 172ರ ಅಡಿಯಲ್ಲಿ ರೂ .500.00 ಲಕ್ಷಗಳನ್ನು ಸಕ್ಕರೆ ಕಾರ್ಖಾನೆಗಳ ವ್ಯಾಪ್ತಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಒದಗಿಸಲಾಗಿದೆ. 
ಆಯುಕ್ತರು, ಕಬ್ಬು ಅಭಿವೃದ್ಧಿ ರವರ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಸಿಐ 81 ಎಸ್‌ಜಿಎಫ್ 2012 , ಬೆಂಗಳೂರು, ದಿನಾಂಕ: 09.07.2012 
ಆಯುಕ್ತರು, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು ಪ್ರಸ್ತಾವನೆಯಲ್ಲಿ ಕೋರಿರುವಂತೆ ರಾಜ್ಯದ ಸಕ್ಕರೆ ಕಾರ್ಖಾನೆಗಳ ವ್ಯಾಪ್ತಿಯಲ್ಲಿ 
ಬರುವ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸುವ ಕ್ರಿಯಾ ಯೋಜನೆಯನ್ನು ಕಾರ್ಯಗತಗೊಳಿಸಲು 2012 -13ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 4860 - 03 
004 -0 - 01- ರಸ್ತೆ -172ರಡಿಯಲ್ಲಿ ಒದಗಿಸಲಾಗಿರುವ ರೂ .500.00 ಲಕ್ಷಗಳಲ್ಲಿ, ಮೊದಲನೆ ತೈಮಾಸಿಕಕ್ಕೆ ಶೇ .25 ಭಾಗ ಅಂದರೆ ರೂ . 125.00 
ಲಕ್ಷಗಳನ್ನು (ನೂರ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಮಾತ್ರ ಅವರ ಪ್ರಸ್ತಾವನೆಯಲ್ಲಿ ನಮೂದಿಸಿರುವ ಕಾರ್ಖಾನೆಗಳ ವ್ಯಾಪ್ತಿಯ ರಸ್ತೆ 
ಕಾಮಗಾರಿಗಳಿಗಾಗಿ ಆದ್ಯತೆ ಮೇರೆಗೆ ಬಿಡುಗಡೆ ಮಾಡುವ ಸಲುವಾಗಿ ಆಯುಕ್ತರು, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು ರವರಿಗೆ ಬಿಡುಗಡೆ 
ಮಾಡಲಾಗಿದೆ. 


ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂಖ್ಯೆ : ವಾಕ್ಕೆ 129 ಅಂಆಸ(1) 2012, ದಿನಾಂಕ: 29.06.2012 ರಲ್ಲಿ 
ನೀಡಿರುವ ಸಹಮತಿಯನ್ವಯ ಹಾಗೂ ಸರ್ಕಾರದ ಆಡಳಿತ ಇಲಾಖಾ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿದ ಅಧಿಕಾರದ ಮೇರೆಗೆ 
ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಶಿವಶಂಕರ ನಾಯಕ್, ಎಲ್ 
ಪಿ . ಆರ್‌ . 1773 

ಪೀಠಾಧಿಕಾರಿ( ಸಕ್ಕರೆ) 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ವಿಷಯ :- ಶ್ರೀ ಎಸ್. ಸುರೇಶ್, ಉಪ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ , 

ಮೈಸೂರು ಇವರ ವಿರುದ್ಧ ಶಿಸ್ತುಕ್ರಮ - ದಂಡನೆ ವಿಧಿಸುವ ಬಗ್ಗೆ . 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೨ 


೨೨೬೧ 


ಓದಲಾಗಿದೆ: 


1] ಕೈಗಾರಿಕಾಭಿವೃದ್ಧಿ ಆಯುಕ್ತರ ಪತ್ರದ ಸಂಖ್ಯೆ:ಕೈವಾಇ/ ಸಿ1/94 / 2008 - 09 ದಿನಾಂಕ:27. 02.2009 
2] ಕೈಗಾರಿಕಾಭಿವೃದ್ಧಿ ಆಯುಕ್ತರ ಪತ್ರದ ಸಂಖ್ಯೆ:ಕೈವಾಇ / /94 / 2008 -09 ದಿನಾಂಕ:16.04.2009 
3 ] ಕಾರಣ ಕೇಳುವ ನೋಟೀಸ್ ದಿನಾಂಕ:12 .08.2009. 
4] ಕಾರಣ ಕೇಳುವ ನೋಟೀಸಿಗೆ ಅಧಿಕಾರಿಯ ಲಿಖಿತ ರಕ್ಷಣಾ ಹೇಳಿಕೆ ದಿನಾಂಕ: 28.08.2009. 
5 ] ಸರ್ಕಾರದ ಆದೇಶ ಸಂಖ್ಯೆ: ವಾಕೈ /218/ಕೈಸೇವಿ/2007 ದಿನಾಂಕ:31.10 .2009 
6] ಕೈಗಾರಿಕಾಭಿವೃದ್ಧಿ ಆಯುಕ್ತರ ಪತ್ರದ ಸಂಖ್ಯೆ:ಕೈವಾಇ/ನಿರಿ194/2008 -09 ದಿನಾಂಕ :13.11.2009 
7] ಎರಡನೇ ಕಾರಣ ಕೇಳುವ ನೋಟೀಸ್ ದಿ:13.07.2010. 
8] ಎರಡನೇ ಕಾರಣ ಕೇಳುವ ನೋಟೀಸಿಗೆ ಅಧಿಕಾರಿಯ ಲಿಖಿತ ರಕ್ಷಣಾ ಹೇಳಿಕೆ ದಿನಾಂಕ:02 .08.2010 

ಹಾಗೂ ದಿನಾಂಕ: 01 . 09 .2010. 


08 . 


9] ಸರ್ಕಾರದ ಆದೇಶ ಸಂಖ್ಯೆ : ವಾಕ್ಕೆ /218 /ಕೈಸೇವಿ/2007 ಬೆಂಗಳೂರು, ದಿನಾಂಕ:13. 07.2010 


ಪ್ರಸ್ತಾವನೆ : 


ಮೇಲೆ ; 


ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರದಲ್ಲಿ ಕೈಗಾರಿಕಾಭಿವೃದ್ಧಿ ಆಯುಕ್ತರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ರವರು ಶ್ರೀ 
ಎಸ್.ಸುರೇಶ್, ಉಪ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ, ಮೈಸೂರು ರವರು ವಿದ್ಯಾವರ್ಧಕ 
ಇಂಜಿನಿಯರಿಂಗ್ ಕಾಲೇಜ್ ಮೈಸೂರಿನಲ್ಲಿ ಉಪನ್ಯಾಸಕರಾಗಿ ಹಾಗೂ ಸಹ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತಿರುವ ಬಗ್ಗೆ ಹಾಗೂ ವೇತನ 
ಪಡೆದಿರುವ ಬಗ್ಗೆ, ವೇತನ ಬಡ್ತಿಗಳನ್ನು ಸಂಚಿತ ರಹಿತ ಪರಿಣಾಮವಾಗಿ ತಡೆ ಹಿಡಿದಿರುವ ಬಗ್ಗೆ ಉಪನ್ಯಾಸಕ ಹಾಗೂ ಸಹ ಪ್ರಾಧ್ಯಾಪಕರ 
ಹುದ್ದೆಗಳಿಂದ ವಜಾ ಮಾಡಿರುವ ಬಗ್ಗೆ ವಿವರಗಳೊಂದಿಗೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ಪತ್ರದಲ್ಲಿ ಕೈಗಾರಿಕಾಭಿವೃದ್ಧಿ ಆಯುಕ್ತರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ರವರು ಶ್ರೀ ಎಸ್. 
ಸುರೇಶ್, ಉಪ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಮೈಸೂರು, ಇವರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 
ಉಪನ್ಯಾಸಕರಾಗಿ ಹಾಗೂ ದಿನಾಂಕ: 05.09 .2005 ರಿಂದ 15 .10 .2008 ರವರೆಗೆ ಖಾಯಂ ಸಹ ಪ್ರಾಧ್ಯಾಪಕರಾಗಿ ಕಾರ್ಯ ನಿರ್ವಹಿಸಿರುವ ಬಗ್ಗೆ 
ಶಿಸ್ತುಕ್ರಮ ಕೈಗೊಳ್ಳಲು ದೋಷರೋಪಣಾ ಪಟ್ಟಿ ಅನುಬಂಧ 1 ರಿಂದ 4 ರವರೆಗೆ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ಕಾರಣ ಕೇಳುವ ನೋಟೀಸಿನಲ್ಲಿ ಶ್ರೀ ಎಸ್. ಸುರೇಶ್, ಉಪ ನಿರ್ದೇಶಕರು, ಕೈಗಾರಿಕೆ ಮತ್ತು 
ವಾಣಿಜ್ಯ ಇಲಾಖೆ, ಮೈಸೂರು, ಇವರು, ಮೈಸೂರು ವಿದ್ಯಾವರ್ಧಕ ಇಂಜನಿಯರಿಂಗ್ ಕಾಲೇಜಿನಲ್ಲಿ ದಿನಾಂಕ:12 .10 .2000 ರಿಂದ 01 .07 .2004 
ರವರೆಗೆ ಉಪನ್ಯಾಸಕರಾಗಿ ಹಾಗೂ ದಿನಾಂಕ: 05. 09.2005 ರಿಂದ 15 .10 .2008 ರವರೆಗೆ ಖಾಯಂ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ, 
ಎಸಗಿರುವ ಆರೋಪಗಳ ಬಗ್ಗೆ ಶಿಸ್ತುಕ್ರಮ ಕೈಗೊಳ್ಳಲು ಕರ್ನಾಟಕ ನಾಗರೀಕ ಸೇವಾ ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 

ಇಲಾಖಾ ವಿಚಾರಣೆ ನಡೆಸಲು ಕಾರಣ ಕೇಳುವ ನೋಟೀಸಿನೊಂದಿಗೆ ದೋಷಾರೋಪಣಾ ಪಟ್ಟಿ ಇನ್ನಿತರೆ 
ಅನುಬಂಧಗಳನ್ನು ದಿನಾಂಕ:12 .08 .2009 ರಂದು ಜಾರಿಗೊಳಿಸಲಾಗಿತ್ತು, 


ಮೇಲೆ ಓದಲಾದ ಕ್ರಮ ಸಂಖ್ಯೆ (4) ರಲ್ಲಿ ಕಾರಣ ಕೇಳುವ ನೋಟೀಸಿಗೆ ಶ್ರೀ ಎಸ್ . ಸುರೇಶ್, ಉಪ ನಿರ್ದೇಶಕರು, ಕೈಗಾರಿಕೆ ಮತ್ತು 
ವಾಣಿಜ್ಯ ಇಲಾಖೆ, ಮೈಸೂರು, ಇವರು ಲಿಖಿತ ರಕ್ಷಣಾ ಹೇಳಿಕೆಯನ್ನು ಸಲ್ಲಿಸಿ, ಎಲ್ಲಾ ಆರೋಪಗಳನ್ನು ಒಪ್ಪಿಕೊಳ್ಳುತ್ತಾ, ಸರ್ಕಾರದ ಪೂರ್ವಾನುಮತಿ 
ಪಡೆಯದೆ ಬೋಧನ ಕಾರ್ಯವನ್ನು ನಿರ್ವಹಿಸಿದ್ದಕ್ಕಾಗಿ ವಿಷಾಧಿಸುತ್ತಾ ಸರ್ಕಾರದ ಕ್ಷಮೆ ಯಾಚಿಸುತ್ತಾ ಸರ್ಕಾರವು ತೀರ್ಮಾನಿಸುವ ಹಣವನ್ನು 
ಸರ್ಕಾರಕ್ಕೆ ಜಮಾ ಮಾಡಲು ಸಹ ಬದ್ಧನಾಗಿರುವುದಾಗಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ . 

ಮೇಲೆ ಓದಲಾದ ಕ್ರಮ ಸಂಖ್ಯೆ (5) ರ ಆದೇಶದಲ್ಲಿ ಶ್ರೀ ಎಸ್. ಸುರೇಶ್, ಉಪ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, 
ಮೈಸೂರು, ಇವರು, ದಿನಾಂಕ:12 .10.2000 ರಿಂದ 01.07 .2004 ರವರೆಗೆ ಮೈಸೂರು ವಿದ್ಯಾವರ್ಧಕ ಇಂಜನಿಯರಿಂಗ್ ಕಾಲೇಜಿನಲ್ಲಿ 
ಉಪನ್ಯಾಸಕರಾಗಿ ಹಾಗೂ ದಿನಾಂಕ:05.09 .2005 ರಿಂದ 15.10.2008 ರವರೆಗೆ ಖಾಯಂ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ, ಆ ಅವಧಿಗೆ 
ವೇತನವನ್ನು ಸಹ ಕಾಲೇಜುವತಿಯಿಂದ ಪಡೆದಿರುವುದು, ಇವರು ಒಬ್ಬ ಜವಾಬ್ದಾರಿಯುತ ಸರ್ಕಾರಿ ಅಧಿಕಾರಿಯಾಗಿದ್ದು , ಸರ್ಕಾರಿ ಕೆಲಸ 
ನಿರ್ವಹಿಸುತ್ತಿದ್ದಾಗ ಖಾಸಗಿ ಕೆಲಸ ನಿರ್ವಹಿಸಿರುವುದು ಕಾನೂನು ಬಾಹಿರವಾಗಿರುತ್ತದೆ. ಒಟ್ಟಾರೆ ಸರ್ಕಾರದ ನೀತಿ ನಿಯಮಗಳನ್ನು 
ಉಲ್ಲಂಘಿಸಿರುವುದು ನಿಯಮಗಳನ್ನು ಪಾಲಿಸದೆ ಕರ್ತವ್ಯಲೋಪ ದುರ್ನಡತೆ ಎಸಗಿರುವುದರಿಂದ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, 
ನಿಯಂತ್ರಣ ಮತ್ತು ಮೇಲ್ಮನವಿ) 1957 ರ ನಿಯಮ 11 ರಡಿಯಲ್ಲಿ ಇಲಾಖಾ ವಿಚಾರಣೆ ನಡೆಸಲು ಶ್ರೀ ಬಿ.ಎಲ್ .ಶ್ರೀಕಂಠಯ್ಯ , ನಿವೃತ್ತ ಜಿಲ್ಲಾ 
ನ್ಯಾಯಾಧೀಶರು ಬೆಂಗಳೂರು ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ಉಪ ನಿರ್ದೇಶಕರು ( ಆಡಳಿತ ) ಕೇಂದ್ರ ಕಚೇರಿ, ಬೆಂಗಳೂರು ಇವರನ್ನು 
ಮಂಡನಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು. 


೨೨೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೨ 


ಭಾಗ- ೧ 


ಮೇಲೆ ಓದಲಾದ ಕ್ರಮ ಸಂಖ್ಯೆ (6) ರ ಪತ್ರದಲ್ಲಿ ಕೈಗಾರಿಕಾಭಿವೃದ್ಧಿ ಆಯುಕ್ತರು, ಶ್ರೀ ಎಸ್. ಸುರೇಶ್, ಉಪ ನಿರ್ದೇಶಕರು, ಕೈಗಾರಿಕೆ 
ಮತ್ತು ವಾಣಿಜ್ಯ ಇಲಾಖೆ ಮೈಸೂರು ಇವರು ಎಲ್ಲಾ ಆರೋಪಗಳನ್ನು ಒಪ್ಪಿಕೊಂಡಿರುವುದರಿಂದ ಇಲಾಖಾ ವಿಚಾರಣೆಯನ್ನು ಕೈಬಿಟ್ಟು 
ನಿಯಮಗಳನ್ವಯ ಸರ್ಕಾರದ ಹಂತದಲ್ಲಿ ಕ್ರಮ ಕೈಗೊಳ್ಳಲು ಕೈಗಾರಿಕಾಭಿವೃದ್ಧಿ ಆಯುಕ್ತರು ಸರ್ಕಾರಕ್ಕೆ ಕೋರಿದ್ದಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (7) ರ ಕಾರಣ ಕೇಳುವ ನೋಟೀಸಿನಲ್ಲಿ ನೈಸರ್ಗಿಕ ನ್ಯಾಯಪಾಲನಾ ಕ್ರಮವಾಗಿ ಶ್ರೀ ಎಸ್ . ಸುರೇಶ್, 
ಉಪ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಮೈಸೂರು, ಇವರಿಗೆ, ಮೈಸೂರು ವಿದ್ಯಾವರ್ಧಕ ಇಂಜನಿಯರಿಂಗ್ ಕಾಲೇಜಿನಲ್ಲಿ 
ದಿನಾಂಕ: 12.10 .2000 ರಿಂದ 01.07.2004 ರವರೆಗೆ ಉಪನ್ಯಾಸಕರಾಗಿ ಹಾಗೂ ದಿ : 05 .09 .2005 ರಿಂದ 15.10.2008 ರವರೆಗೆ ಖಾಯಂ ಸಹ 
ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ, ಆ ಅವಧಿಗೆ ವೇತನವನ್ನು ಸಹ ಕಾಲೇಜುವತಿಯಿಂದ ಪಡೆದಿರುವುದು, ಒಬ್ಬ ಜವಾಬ್ದಾರಿಯುತ ಸರ್ಕಾರಿ 
ಅಧಿಕಾರಿಯಾಗಿದ್ದು, ಸರ್ಕಾರಿ ಕಾರ್ಯನಿರ್ವಹಿಸುತ್ತಿದ್ದಾಗ ಖಾಸಗಿ ಕೆಲಸ ನಿರ್ವಹಿಸಿರುವುದು ನಿಯಮ ಬಾಹಿರವಾಗಿರುತ್ತದೆ. 
ದಿನಾಂಕ:28.08.2009 ರ ತಮ್ಮ ಪತ್ರದಲ್ಲಿ ತಾವು ಆರೋಪಗಳನ್ನು ಯಾವುದೇ ಷರತ್ತುಗಳಿಲ್ಲದೆ ಒಪ್ಪಿಕೊಂಡಿರುತ್ತೀರಿ. ಹಾಗೂ ತಷ್ಟೊಪ್ಪಿಗೆಯು ಸ್ಪಷ್ಟವೂ 
ನಿಸ್ಸಂಧಿಗ್ಧವೂ ಆಗಿದ್ದು ಸಂಶಯಕ್ಕೆ ಆಸ್ಪದವಿರುವಿದಿಲ್ಲ.ಸದರಿ ಆರೋಪಗಳು ಸಾಬೀತಾಗಿರುವುದರಿಂದ ಕರ್ನಾಟಕ ನಾಗರೀಕ ಸೇವಾ ( ಸಿಸಿಎ) 
ನಿಯಮದಡಿ ಪ್ರದತ್ತವಾದ ಅಧಿಕಾರ ಉಪಯೋಗಿಸಿಸೇವೆಯಿಂದ ವಜಾಗೊಳಿಸಲು ಶಿಸ್ತು ಪ್ರಾಧಿಕಾರ ತೀರ್ಮಾನಿಸಿರುತ್ತದೆ. ಈ ಪ್ರಸ್ತಾವಿತ ಕ್ರಮದ ಬಗ್ಗೆ 
ತಮ್ಮ ರಕ್ಷಣಾ ಹೇಳಿಕೆಯನ್ನು ಲಿಖಿತ ರೂಪದಲ್ಲಿ 15 ದಿನಗಳೊಳಗಾಗಿ ಸರ್ಕಾರಕ್ಕೆ ಸಲ್ಲಿಸುವಂತೆ ಕೋರಲಾಗಿದೆ. ತಪ್ಪಿದಲ್ಲಿ ಈ ಬಗ್ಗೆ ನೀಡಬಹುದಾದ 
ಹೇಳಿಕೆ ಸಲ್ಲಿಸಬಹುದಾದ ದಾಖಲೆ ಇತ್ಯಾದಿಗಳೇನು ಇಲ್ಲವೆಂದು ಭಾವಿಸಿ, ತಮ್ಮ ವಿರುದ್ಧ ಕರ್ನಾಟಕ ನಾಗರೀಕ ಸೇವಾ ( ಸಿಸಿಎ) ನಿಯಮಗಳು 
1957 ರ ನಿಯಮ 8 ರಡಿಯಲ್ಲಿ ದಂಡನೆ ವಿಧಿಸಲು ಸೂಕ್ತ ಕ್ರಮಕೈಗೊಳ್ಳಲಾಗುವುದೆಂದು ಎಂದು ತಿಳಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (8) ರ ಮನವಿಯಲ್ಲಿ ಶ್ರೀ ಎಸ್. ಸುರೇಶ್, ಉಪ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, 
ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ, ಮೈಸೂರು ಇವರು ಆರೋಪದ ವಿರುದ್ಧ ಷರತ್ತಿಲ್ಲದೆ ಒಪ್ಪಿಕೊಂಡಿದ್ದು ತಷ್ಟೊಪ್ಪಿಗೆಯು ಸ್ಪಷ್ಟವೂ ನಿಸ್ಸಂಧಿಗ್ಧವೂ 
ಆಗಿದ್ದು ಸಂಶಯಕ್ಕೆ ಆಸ್ಪದವಿರುವುದಿಲ್ಲವೆಂಬುವುದಾಗಿ ಭಾವಿಸಿ ಕರ್ನಾಟಕ ನಾಗರೀಕ ಸೇವಾ ( ಸಿಸಿಎ) ನಿಯಮಗಳ ಪ್ರಕಾರ ಕಠಿಣ ದಂಡನೆ 
ವಿಧಿಸಲು ಆರೋಪ ಸಾಬೀತಾಗಿರುವುದಾಗಿ ಪೂರ್ವೋಚಿತವಾಗಿ ನಿರ್ಧರಿಸಿರುವುದರಿಂದ ಭಾರತ ಸಂವಿಧಾನದ ಅನುಚ್ಛೇದ 311 ರ ಅಡಿಯಲ್ಲಿ 
ಆರೋಪಿತ ಸರ್ಕಾರಿ ನೌಕರ /ಅಧಿಕಾರಿ ಸಂವಿಧಾನಬದ್ದವಾಗಿ ಲಭ್ಯವಿರುವ ಯುಕ್ತಾವಕಾಶಗಳಿಂದ ವಂಚಿಸಿದಂತಾಗುತ್ತದೆ. ಅಲ್ಲದೆ ಈಗಾಗಲೇ 
ನೀಡಲಾಗಿರುವ ನೋಟೀಸಿಗೆ ನಿಗದಿತ ಸಮಯದಲ್ಲಿ ಉತ್ತರ ಸಲ್ಲಿಸಲು ಅಸಹಾಯಕನಾಗಿದ್ದೇನೆಂದು ತಿಳಿಸಿರುತ್ತಾರೆ. ಕರ್ನಾಟಕ ನಾಗರೀಕ ಸೇವಾ 
( ಸಿಸಿಎ) ನಿಯಮಗಳ ಬಗ್ಗೆ ತಿಳಿದಿರುವ ತಜ್ಞರನ್ನು ಸಂಪರ್ಕಿಸಿ ರಕ್ಷಣಾ ಹೇಳಿಕೆಯನ್ನು ಸಲ್ಲಿಸಬೇಕಾಗಿರುವುದರಿಂದ ಪ್ರಸ್ತುತ ನೀಡಿರುವ ಕಾಲಾವಕಾಶವು 
ಸಾಲದೆ ಇರುವುದರಿಂದ ಪ್ರಕರಣದಲ್ಲಿ ಆರೋಪಗಳ ಕುರಿತು ಸಲ್ಲಿಸಲಾಗಿರುವ ಸಮಜಾಯಿಷಿಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಎಂಬ ಅಂಶವನ್ನು 
ಸರ್ಕಾರಕ್ಕೆ ಸಲ್ಲಿಸಿ ರಕ್ಷಣಾ ಹೇಳಿಕೆಯನ್ನು ಸಲ್ಲಿಸಲು ಹೆಚ್ಚುವರಿಯಾಗಿ ಒಂದು ತಿಂಗಳ ಕಾಲಾವಕಾಶವನ್ನು ನೀಡುವಂತೆ ಸರ್ಕಾರಕ್ಕೆ ಕೋರಿದ್ದಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 9) ರ ಸರ್ಕಾರದ ಅದೇಶದಲ್ಲಿ ಶ್ರೀ ಎಸ್ . ಸುರೇಶ್, ಉಪ ನಿರ್ದೇಶಕರು , ಕೈಗಾರಿಕೆ ಮತ್ತು ವಾಣಿಜ್ಯ 
ಇಲಾಖೆ, ಮೈಸೂರು, ಇವರ ವಿರುದ್ದ ಸರ್ಕಾರ ಜಾರಿಗೊಳಿಸಿದ್ದ ಕಾರಣ ಕೇಳುವ ನೋಟೀಸಿಗೆ ಅಧಿಕಾರಿಗಳು ಸಲ್ಲಿಸಿರುವ ಹೇಳಿಕೆಯಲ್ಲಿ 
ಅರೋಪಗಳನ್ನು ಯಾವುದೇ ಷರತ್ತಿಲ್ಲದೆ ಒಪ್ಪಿಕೊಂಡಿದ್ದು ತಷ್ಟೊಪ್ಪಿಗೆಯು ಸ್ಪಷ್ಟವೂ ನಿಸ್ಸಂಧಿಗ್ಧವೂ ಆಗಿದ್ದು ಶಿಸ್ತು ಪ್ರಾಧಿಕಾರವು ಈ ಅಂಶವನ್ನು 
ಗಮನದಲ್ಲಿರಿಸಿಕೊಂಡು ಅಧಿಕಾರಿಯ ವಿರುದ್ದ ಗುರುತರ ದಂಡನೆ ವಿಧಿಸಲು ನಿರ್ಧಾರ ಕೈಗೊಂಡಿರುವುದರಿಂದ ಹಾಗೂ ಶಿಕ್ಷೆಯ ಬಗ್ಗೆ ಅಧಿಕಾರಿಗಳ 
ವಿರುದ್ದ ನೈಸರ್ಗಿಕ ನ್ಯಾಯಪಾಲನಾ ಕ್ರಮವಾಗಿ ಎರಡನೇ ಕಾರಣ ಕೇಳುವ ನೋಟೀಸನ್ನು ಜಾರಿಗೊಳಿಸಿರುವುದರಿಂದ, ಸರ್ಕಾರದ ಆದೇಶ 
ಸಂಖ್ಯೆ :218 ಕೈಸೇವಿ 2007 ದಿನಾಂಕ:31.10 .2009 ಅನ್ನು ಹಿಂಪಡೆಲಾಗಿದೆ . 


ಸರ್ಕಾರವು ಪ್ರಸ್ತಾವನೆಯನ್ನು ಪರಿಶೀಲಿಸಿ , ಈ ಕೆಳಗಿನಂತೆ ಆದೇಶ ಹೊರಡಿಸಲಾಗಿದೆ. 


2012 


ಸರ್ಕಾರದ ಆದೇಶ ಸಂಖ್ಯೆ: ವಾಕೈ/ 218/ಕೈಸೇವಿ/ 2007 ಬೆಂಗಳೂರು,ದಿನಾಂಕ: 30 .06.2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ಎಸ್. ಸುರೇಶ್ , ಉಪ ನಿರ್ದೇಶಕರು , ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, 
ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ, ಮೈಸೂರು ಇವರು ಮೈಸೂರು ವಿದ್ಯಾವರ್ಧಕ ಇಂಜನಿಯರಿಂಗ್ ಕಾಲೇಜಿನಲ್ಲಿ ದಿನಾಂಕ: 12.10.2000 ರಿಂದ 
01. 07.2004 ರವರೆಗೆ ಉಪನ್ಯಾಸಕರಾಗಿ ಹಾಗೂ ದಿನಾಂಕ: 05.09.2005 ರಿಂದ 15 .10.2008 ರವರೆಗೆ ಖಾಯಂ ಸಹ ಪ್ರಾಧ್ಯಾಪಕರಾಗಿ ಸರ್ಕಾರಿ 
ಸೇವೆಯಲ್ಲಿದ್ದುಕೊಂಡು ಈ ಅವಧಿಗೆ ಶಿಕ್ಷಣ ಸಂಸ್ಥೆಯಿಂದ ವೇತನ ಪಡೆದಿರುವುದರಿಂದ ಕರ್ನಾಟಕ ನಾಗರೀಕ ಸೇವಾ ವರ್ಗೀಕರಣ, ನಿಯಂತ್ರಣ 
ಮತ್ತು ಮೇಲ್ಮನವಿ) ನಿಯಮಾವಳಿ 1957 ರ ನಿಯಮ 8 ( VIII) ರಂತೆ ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ವಜಾಗೊಳಿಸಿದೆ 
ಮತ್ತು ಶಿಕ್ಷಣ ಸಂಸ್ಥೆಯಿಂದ ವೇತನ ರೂಪದಲ್ಲಿ ಸ್ವೀಕರಿಸಿದ ಮೊತ್ತವನ್ನು ಭೂ ಕಂದಾಯ ಬಾಕಿ ಎಂದು ಪರಿಗಣಿಸಿ ವಸೂಲಾತಿ ಮಾಡಲು 
ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್. ರೇಣುಕಾರಾಧ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, (ಸೇವೆಗಳು ) 


ಪಿ . ಆರ್ . 1774 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೨ 


೨೨೬೩ 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ವಿಷಯ :- ಶ್ರೀ ಸಂಗಪ್ಪಾ @ ಸಂಗಮೇಶ ಗೌರವ್ವಾ ಕಾಂಬಳೆ, ಸಹಾಯಕ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಗುಲಬರ್ಗಾ, 

ಇವರ ವಿರುದ್ಧ ದಾಖಲಾಗಿರುವ ಟ್ರಾಪ್ ಪ್ರಕರಣ/ ವಿಚಾರಣೆಯನ್ನು ನಡೆಸಲು ಮಾನ್ಯ ಉಪ ಲೋಕಾಯುಕ್ತ ರವರಿಗೆ 

ವಹಿಸುವ ಬಗ್ಗೆ. 
ಓದಲಾಗಿದೆ:-1) ಅಪರ ಪೋಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ , ಬೆಂಗಳೂರು, ಇವರ ಪತ್ರದ ಸಂಖ್ಯೆ:ಲೋಕ್/ 

ಐಎನ್‌ವಿ ( ಜಿ)/ಎಲ್.3/ಸಿಆರ್ - 2 /2011 / ಬಿಜಿಎಂ ದಿನಾಂಕ:23. 08. 2011. 


2 ) ಪೋಲೀಸ್ ಇನ್ಸ್ಪೆಕ್ಟರ್ ಕರ್ನಾಟಕ ಲೋಕಾಯುಕ್ತ, ಬೆಳಗಾವಿ ರವರ ಪತ್ರ ಸಂಖ್ಯೆ : ಪಿಐ/ ಕಲೋ / ಬೆಳಗಾವಿ/ ಅಂತಿಮ 

ವರದಿ/ ಪ್ರ ಸಂ .02 /01/2011/279 ದಿನಾಂಕ: 01.08.2011 


3) ಸರ್ಕಾರಿ ಆದೇಶ ಸಂಖ್ಯೆ : ವಾಕ್ಕೆ 33 ಕೈಸೇವಿ 2011 ದಿನಾಂಕ: 24 .10.2011 
4) ಸರ್ಕಾರಿ ತಿದ್ದುಪಡಿ ಆದೇಶ ಸಂಖ್ಯೆ : ವಾಕ್ಕೆ 33 ಕೈಸೇವಿ 2011 ದಿನಾಂಕ: 06 .06.2011 
5) ಅಪರ ಪೊಲೀಸ್ ಮಹಾ ನಿರ್ದೇಶಕರು , ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು, ಇವರ ಪತ್ರದ ಸಂಖ್ಯೆ:ಲೋಕ್/ 

ಐಎನ್ವಿ ( ಜಿ)/ ಎಲ್ - 3/ ಸಿಆರ್ - 2 /2011 / ಬಿಜಿಎಂ ದಿನಾಂಕ:11.11.2011. 
6) ಸರ್ಕಾರಿ ಆದೇಶ ಸಂಖ್ಯೆ: ವಾಕ್ಕೆ 33 ಕೈಸೇವಿ 2011 , ಬೆಂಗಳೂರು, ದಿ: 19.12.2011 ಮತ್ತು 23.06.2012 
7) ಅಪರ ನಿರ್ದೇಶಕರು, (ಆಡಳಿತ ) ಕೈ & ವಾ ಇಲಾಖೆ, ರವರ ಪತ್ರ ಸಂಖ್ಯೆ:ಆಡಳಿತ /ಸಿಬ್ಬಂದಿ/ ಇ4 /06 /2011 -12, 

ದಿ: 11 .01. 2012 ಮತ್ತು 08 . 03.2012 . 


8) ಅಪರ ಪೋಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ , ಬೆಂಗಳೂರು,ಇವರ ಪತ್ರದ ಸಂಖ್ಯೆ :ಲೋಕ್/ 

ಐಎನ್‌ವಿ( ಜಿ)/ಎಲ್ - 3/ಸಿಆರ್ -2 /2011 /ಬಿಜಿಎಂ ದಿನಾಂಕ:07.02.2012. 


9) ಉಪ ನಿಬಂಧಕರು, ವಿಚಾರಣೆ - 5 , ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರ ಪತ್ರ ಸಂಖ್ಯೆ: Compt/ Uplok/BGM 

661 /2012 //DRE -5 dt: 08.05 .2012 


ಪ್ರಸ್ತಾವನೆ: 


ಉಲ್ಲೇಖ ( 4) ರ ಆದೇಶದಲ್ಲಿ ಶ್ರೀ ಸಂಗಪ್ಪಾ @ ಸಂಗಮೇಶ ಗೌರವ್ವಾ ಕಾಂಬಳೆ, ಸಹಾಯಕ ನಿರ್ದೇಶಕರು, ಇವರು ಈ ಹಿಂದೆ ಜಿಲ್ಲಾ 
ಕೈಗಾರಿಕಾ ಕೇಂದ್ರ, ಬೆಳಗಾವಿ, ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಫಿರ್ಯಾದುದಾರರಿಂದ ಲಂಚದ ಹಣ ರೂ .1,300 - 00 (ಒಂದು 
ಸಾವಿರದ ಮುನ್ನೂರು ರೂಪಾಯಿ ಮಾತ್ರ) ಗಳನ್ನು ಸ್ವೀಕರಿಸಿರುವುದು ಸಾಬೀತಾಗಿರುವುದರಿಂದ ಇವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ /ಇಲಾಖಾ 
ವಿಚಾರಣೆ ಕಾಯ್ದಿರಿಸಿ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ ) ನಿಯಮಗಳು 1957 ರ ನಿಯಮ 10 (1) ( ಎ) 
ರನ್ವಯ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸೇವೆಯಿಂದ ಅಮಾನತ್ತುಗೊಳಿಸಿ ಆದೇಶಿಸಲಾಗಿದ್ದು ತದನಂತರ 
ಉಲ್ಲೇಖ (4) ರ ದಿನಾಂಕ: 06.06.2011 ರ ಆದೇಶದಲ್ಲಿ ಶ್ರೀ ಸಂಗಪ್ಪಾ @ ಸಂಗಮೇಶ ಗೌರವ್ವಾ ಕಾ 
ಕೈಗಾರಿಕಾ ಕೇಂದ್ರ, ಬೆಳಗಾವಿ, ಇವರ (ಲೀನ್) ಸ್ಥಾನವನ್ನು ಜಿಲ್ಲಾ ಕೈಗಾರಿಕಾ ಕೇಂದ್ರ, ಶಿವಮೊಗ್ಗ,” ಇಲ್ಲಿ ಖಾಲಿಯಿರುವ ಸಹಾಯಕ ನಿರ್ದೇಶಕರ 
ಹುದ್ದೆಗೆ ವರ್ಗಾಯಿಸಿದೆ ಎಂಬುದಾಗಿ ತಿದ್ದಿ ಓದಿಕೊಳ್ಳತಕ್ಕದ್ದು. ಎಂದು ಅದೇಶಿಸಲಾಗಿದೆ. 

ಉಲ್ಲೇಖ (6) ರ ಸರ್ಕಾರಿ ಆದೇಶ ದಿನಾಂಕ:19.12 .2011 ರಲ್ಲಿ ಶ್ರೀ ಸಂಗಪ್ಪಾ @ ಸಂಗಮೇಶ ಗೌರವ್ವಾ ಕಾಂಬಳೆ, ಸಹಾಯಕ 
ನಿರ್ದೇಶಕರು, ಇವರನ್ನು ಹುದ್ದೆಯಿಂದ ತೆಗೆದು ಹಾಕುವ ( ವಜಾ ಮಾಡುವ ಅಧಿಕಾರವುಳ್ಳ ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವು ಸದರಿ 
ಅಧಿಕಾರಿಯವರನ್ನು ಲಂಚ ನಿರೋಧ ಕಾಯ್ದೆ 1988ರ ಕಲಂ 7, 13 (1) ( ಡಿ) ಜೊತೆಯಲ್ಲಿ ಓದಲಾದ ಕಲಂ 13(2 ) ರ ಪ್ರಕಾರ ಶಿಕ್ಷಾರ್ಹ 
ಅಪರಾಧಕ್ಕಾಗಿ ಸದರಿ ಕಾಯ್ದೆಯ ಕಲಂ 19 (1) ( ಬಿ) ರ ಅಡಿ ಅಭಿಯೋಗಗೊಳಿಸಲು ಪರಿಷ್ಕೃತ ಮಂಜೂರಾತಿಯನ್ನು ನೀಡಿದೆ. 

ಉಲ್ಲೇಖ (6) ರ ಸರ್ಕಾರಿ ಆದೇಶ ದಿನಾಂಕ: 23.06.2012ರಲ್ಲಿ ಶ್ರೀ ಸಂಗಪ್ಪಾ @ ಸಂಗಮೇಶ ಗೌರವ್ವಾ ಕಾಂಬಳೆ, ಸಹಾಯಕ 
ನಿರ್ದೇಶಕರು, ಅಮಾನತ್ತು ( ಲೀನ್ ಸ್ಥಾನ) ಜಿಲ್ಲಾ ಕೈಗಾರಿಕಾ ಕೇಂದ್ರ, ಶಿವಮೊಗ್ಗ, ಇವರ ಮೇಲಿನ ಆರೋಪಗಳ ಬಗ್ಗೆ ಇಲಾಖಾ 
ವಿಚಾರಣೆ/ಕ್ರಿಮಿನಲ್ ಮೊಕದ್ದಮೆ ಶಿಸ್ತು ಕ್ರಮಗಳನ್ನು ಕಾಯ್ದಿರಿಸಿ, ಇವರ ಅಮಾನತ್ತನ್ನು ತೆರವುಗೊಳಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಸದರಿ 
ಅಧಿಕಾರಿಯವರನ್ನು ಜಿಲ್ಲಾ ಕೈಗಾರಿಕಾ ಕೇಂದ್ರ, ಗುಲಬರ್ಗಾ, ಇಲ್ಲಿ ಖಾಲಿ ಇರುವ ಸಹಾಯಕ ನಿರ್ದೇಶಕರ ಹುದ್ದೆಗೆ ಮುಂದಿನ ಆದೇಶದವರೆಗೆ ಸ್ಥಳ 
ನಿಯುಕ್ತಿಗೊಳಿಸಿ ನೇಮಿಸಿದೆ. 

ಮೇಲೆ ಓದಲಾದ (9) ರ ಪತ್ರದೊಂದಿಗೆ ಲಗತ್ತಾಗಿರುವ ಮಾನ್ಯ ಉಪ ಲೋಕಾಯುಕ್ತರು -1 ಕರ್ನಾಟಕ ಇವರು ಕರ್ನಾಟಕ 
ಲೋಕಾಯುಕ್ತ ಕಾಯ್ದೆ 1984 ಸೆಕ್ಷನ್ 12 (3) ಪ್ರಕಾರ ದಿನಾಂಕ:07 .05 .2012 ರಂದು ನೀಡಿರುವ ವರದಿ/ಶಿಪಾರಸ್ಸಿನಲ್ಲಿ , ಶ್ರೀ ಸಂಗಪ್ಪಾ @ ಸಂಗಮೇಶ 


೨೨೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೨ 

ಭಾಗ- ೧ 
ಗೌರವ್ವಾ ಕಾಂಬಳೆ, ಸಹಾಯಕ ನಿರ್ದೇಶಕರು, ( ಅಮಾನತ್ತು) ಜಿಲ್ಲಾ ಕೈಗಾರಿಕಾ ಕೇಂದ್ರ, ಬೆಳಗಾವಿ, ಇವರ ವಿರುದ್ದ ಗುನ್ನೆ ಸಂಖ್ಯೆ : 2 /2011, 
ಬೆಳಗಾವಿ ಲೋಕಾಯುಕ್ತ ಠಾಣೆಯಲ್ಲಿ ದಾಖಲಿಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರ ವಿರುದ್ಧ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ , 
ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ನಿಯಮ 14 - ಎ ರಂತೆ ವಿಚಾರಣೆ ನಡೆಸಲು ಪ್ರಕರಣವನ್ನು ಈ ಪ್ರಾಧಿಕಾರಕ್ಕೆ ವಹಿಸುವಂತೆ 
ಶಿಪಾರಸ್ಸು ಮಾಡಿರುತ್ತಾರೆ . ಹಾಗೂ ಈ ಕುರಿತಂತೆ ತೆಗೆದುಕೊಂಡ ಕ್ರಮದ ಬಗ್ಗೆ ಮೂರು ತಿಂಗಳೊಳಗಾಗಿ ವರದಿಯನ್ನು ನೀಡುವಂತೆಯೂ ಸಹ 
ಕೋರಿರುತ್ತಾರೆ . 


ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ವಾಕ್ಕೆ 33 ಕೈಸೇವಿ 2011 , ಬೆಂಗಳೂರು, ದಿನಾಂಕ: 09 .07 .2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಶ್ರೀ ಸಂಗಪ್ಪಾ @ ಸಂಗಮೇಶ ಗೌರವ್ವಾ ಕಾಂಬಳೆ, ಸಹಾಯಕ ನಿರ್ದೇಶಕರು, ಜಿಲ್ಲಾ 
ಕೈಗಾರಿಕಾ ಕೇಂದ್ರ, ಗುಲಬರ್ಗಾ, ಇವರ ವಿರುದ್ಧ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 
1957ರ ನಿಯಮ 14 - ಎ ರಂತೆ ವಿಚಾರಣೆ ನಡೆಸಲು ಪ್ರಕರಣವನ್ನು ಮಾನ್ಯ ಉಪ ಲೋಕಾಯುಕ್ತ -1 ಕರ್ನಾಟಕ ಇವರಿಗೆ ವಹಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್. ರೇಣುಕಾರಾಧ್ಯ 
ಪಿ .ಆರ್., 1775 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, (ಸೇವೆಗಳು) 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ವಿಷಯ : ಶ್ರೀ ಸಂಗಪ್ಪಾ @ ಸಂಗಮೇಶ ಗೌರವ್ವಾ ಕಾಂಬಳೆ , ಸಹಾಯಕ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಶಿವಮೊಗ್ಗ 

(ಲೀನ್ ಸ್ಥಾನ) ಇವರ ಅಮಾನತ್ತನ್ನು ತೆರವುಗೊಳಿಸಿ ಸೇವೆಗೆ ಪುನರ್ ನೇಮಕ ಮಾಡುವ ಬಗ್ಗೆ. 
ಓದಲಾಗಿದೆ:-1) ಅಪರ ಪೋಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ , ಬೆಂಗಳೂರು, ಇವರ ಪತ್ರದ ಸಂಖ್ಯೆ :ಲೋಕ್/ 

ಐಎನ್‌ವಿ( ಜಿ)/ಎಲ್.3 /ಸಿಆರ್ - 2 /2011 / ಬಿಜಿಎಂ ದಿನಾಂಕ:09.02 .2011 ಮತ್ತು 23.08. 2011. 
2) ಪೋಲೀಸ್ ಇನ್ಸ್ಪೆಕ್ಟರ್ ಕರ್ನಾಟಕ ಲೋಕಾಯುಕ್ತ, ಬೆಳಗಾವಿ ರವರ ಪತ್ರ ಸಂಖ್ಯೆ :ಪಿಐ/ ಕಲೋ / ಬೆಳಗಾವಿ/ 

ಅಂತಿಮ ವರದಿ/ ಪ್ರ ಸಂ .02 /11 /2011/279 ದಿನಾಂಕ: 01.08 .2011 
3) ಸರ್ಕಾರಿ ಆದೇಶ ಸಂಖ್ಯೆ : ವಾಕ್ಕೆ 33 ಕೈಸೇವಿ 2011 ದಿನಾಂಕ: 29. 03. 2011 
4) ಸರ್ಕಾರಿ ತಿದ್ದುಪಡಿ ಆದೇಶ ಸಂಖ್ಯೆ: ವಾಕ್ಕೆ 33 ಕೈಸೇವಿ 2011 ದಿ: 06. 06.2011 
5) ಅಪರ ಪೋಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು, ಇವರ ಪತ್ರದ ಸಂಖ್ಯೆ :ಲೋಕ್/ 

ಐಎನ್‌ವಿ( ಜಿ)/ ಎಲ್ - 3/ ಸಿಆರ್ -2 /2011 / ಬಿಜಿಎಂ ದಿನಾಂಕ:11.11. 2011 . 


h 


6) ಸರ್ಕಾರಿ ಆದೇಶ ಸಂಖ್ಯೆ: ವಾಕ್ಕೆ 33 ಕೈಸೇವಿ 2011, ಬೆಂಗಳೂರು, ದಿ: 19.12.2011 


7) ಅಪರ ನಿರ್ದೇಶಕರು, ( ಆಡಳಿತ) ಕೈ & ವಾ ಇಲಾಖೆ, ರವರ ಪತ್ರ ಸಂಖ್ಯೆ: ಆಡಳಿತ /ಸಿಬ್ಬಂದಿ/ ಇ4/06 / 2011 -12 , 

ದಿ: 11 . 01.2012 ಮತ್ತು 08.03.2012 . 


8 ) . 


ಅಪರ ಪೊಲೀಸ್ ಮಹಾ ನಿರ್ದೇಶಕರು , ಕರ್ನಾಟಕ ಲೋಕಾಯುಕ್ತ , ಬೆಂಗಳೂರು,ಇವರ ಪತ್ರದ ಸಂಖ್ಯೆ :ಲೋಕ್/ 
ಐಎನ್‌ವಿ( ಜಿ )/ ಎಲ್ - 3/ಸಿಆರ್ - 2 /2011/ ಬಿಜಿಎಂ ದಿನಾಂಕ:07. 02.2012 . 


ಪ್ರಸ್ತಾವನೆ: 


ರದ ಆದೇಶದಲ್ಲಿ ಶ್ರೀ ಸಂಗಪ್ಪಾ @ ಸಂಗಮೇಶ ಗೌರವ್ವಾ ಕಾಂಬಳೆ, ಸಹಾಯಕ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ 
ಕೇಂದ್ರ, ಬೆಳಗಾವಿ ಇವರು ಫಿರ್ಯಾದುದಾರರಿಂದ ಲಂಚದ ಹಣ ರೂ .1,300 - 00 (ಒಂದು ಸಾವಿರದ ಮುನ್ನೂರು ರೂಪಾಯಿ ಮಾತ್ರ) ಗಳನ್ನು 
ಸ್ವೀಕರಿಸಿರುವುದು ಸಾಬೀತಾಗಿರುವುದರಿಂದ ಇವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ /ಇಲಾಖಾ ವಿಚಾರಣೆ ಕಾಯ್ದಿರಿಸಿ ಕರ್ನಾಟಕ ನಾಗರೀಕ ಸೇವಾ 
( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957 ರ ನಿಯಮ 10 (1) ( ಎ) ರನ್ವಯ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಸೇವೆಯಿಂದ ಅಮಾನತ್ತುಗೊಳಿಸಿ ಆದೇಶಿಸಿದೆ. ತದನಂತರ, ಉಲ್ಲೇಖ ( 4) ರ ಸರ್ಕಾರದ ಆದೇಶದಲ್ಲಿ ಶ್ರೀ ಸಂಗಪ್ಪಾ @ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೨ 


೨೨೬೫ 


ಸಂಗಮೇಶ ಗೌರವ್ವಾ ಕಾಂಬಳೆ, ಸಹಾಯಕ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಬೆಳಗಾವಿ , ಇವರ (ಲೀನ್) ಸ್ಥಾನವನ್ನು ಜಿಲ್ಲಾ ಕೈಗಾರಿಕಾ 
ಕೇಂದ್ರ, ಶಿವಮೊಗ್ಗ, ಇಲ್ಲಿ ಖಾಲಿಯಿರುವ ಸಹಾಯಕ ನಿರ್ದೇಶಕರ ಹುದ್ದೆಗೆ ವರ್ಗಾಯಿಸಿದೆ. 

ಉಲ್ಲೇಖ (6) ರ ದಿನಾಂಕ:19.12.2011ರ ಸರ್ಕಾರದ ಆದೇಶದಲ್ಲಿ ಶ್ರೀ ಸಂಗಪ್ಪಾ @ ಸಂಗಮೇಶ ಗೌರವ್ವಾ ಕಾಂಬಳೆ, ಸಹಾಯಕ 
ನಿರ್ದೇಶಕರು, ( ಅಮಾನತ್ತು) ಜಿಲ್ಲಾ ಕೈಗಾರಿಕಾ ಕೇಂದ್ರ, ಬೆಳಗಾವಿ, ಇವರನ್ನು ಹುದ್ದೆಯಿಂದ ತೆಗೆದು ಹಾಕುವ (ವಜಾ ಮಾಡುವ) ಅಧಿಕಾರವುಳ್ಳ 
ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವು ಸದರಿ ಅಧಿಕಾರಿಯವರನ್ನು ಲಂಚ ನಿರೋಧಕಾಯ್ದೆ 1988ರ ಕಲಂ 7, 13 (1) ( ಡಿ) ಜೊತೆಯಲ್ಲಿ ಓದಲಾದ 
ಕಲಂ 13 ( 2) ರ ಪ್ರಕಾರ ಶಿಕ್ಷಾರ್ಹ ಅಪರಾಧಕ್ಕಾಗಿ ಸದರಿ ಕಾಯ್ದೆಯ ಕಲಂ 19 (1) ( ಬಿ) ರ ಅಡಿ ಅಭಿಯೋಗಗೊಳಿಸಲು ಪರಿಷ್ಕೃತ 
ಮಂಜೂರಾತಿಯನ್ನು ನೀಡಿದೆ . 


ಮೇಲೆ ಓದಲಾದ ಕ್ರಮ ಸಂಖ್ಯೆ ( 7) ರ ಪತ್ರಗಳಲ್ಲಿ ಶ್ರೀ ಸಂಗಪ್ಪಾ @ ಸಂಗಮೇಶ ಗೌರವ್ವಾ ಕಾಂಬಳೆ, ಸಹಾಯಕ ನಿರ್ದೇಶಕರು, 
(ಲೀನ್ ಸ್ಥಾನ) ಜಿಲ್ಲಾ ಕೈಗಾರಿಕಾ ಕೇಂದ್ರ, ಶಿವಮೊಗ್ಗ, ಇವರು ಅಮಾನತ್ತುಗೊಂಡು 9 ತಿಂಗಳ ಅವಧಿಯನ್ನು ಪೂರೈಸಿದ್ದು, ಇವರ ಕುಟುಂಬ 
ನಿರ್ವಹಣೆಗೆ ಜೀವಾನಾಧಾರ ಭತ್ಯೆ ಸಾಕಾಗುವುದಿಲ್ಲವೆಂದು ತಿಳಿಸಿ, ಸೇವೆಗೆ ಮರು ಸ್ಥಾಪಿಸಿ ಸ್ಥಳ ನಿಯುಕ್ತಿಗೊಳಿಸಲು ಅಧಿಕಾರಿಯವರು ಕೋರಿದ 
ಹಿನ್ನಲೆಯಲ್ಲಿ ಶ್ರೀಯುತರ ಸೇವೆಯನ್ನು ಮರು ಸ್ಥಾಪನೆ ಮಾಡಲು ಅಪರ ನಿರ್ದೇಶಕರು ( ಆಡಳಿತ), ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ರವರು 
ಕೋರಿದ್ದರು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (8) ರ ಪತ್ರದಲ್ಲಿ ಶ್ರೀ ಸಂಗಪ್ಪಾ @ ಸಂಗಮೇಶ ಗೌರವ್ವಾ ಕಾಂಬಳೆ, ಸಹಾಯಕ ನಿರ್ದೇಶಕರು, ಇವರ 
ಅಮಾನತ್ತನ್ನು ತೆರವುಗೊಳಿಸುವ ಬಗ್ಗೆ ಸೂಕ್ತ ಕ್ರಮಕೈಗೊಳ್ಳಬಹುದಾಗಿರುತ್ತದೆ ಹಾಗೂ ಆದರೆ ಸದರಿ ಅಧಿಕಾರಿಯವರನ್ನು ಅಮಾನತ್ತಿನಿಂದ ಬಿಡುಗಡೆ 
ಮಾಡಿದಲ್ಲಿ ಅವರನ್ನು ಮರು ನೇಮಕ ಮಾಡುವಾಗ ಘಟನಾ ಸ್ಥಳವನ್ನು ಹೊರತುಪಡಿಸಿ ಬೇರೆ ಸ್ಥಳದಲ್ಲಿ ನೇಮಕ ಮಾಡಲು ಅಪರ ಪೊಲೀಸ್ 
ಮಹಾ ನಿರ್ದೇಶಕರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ರವರು ತಿಳಿಸಿರುತ್ತಾರೆ . 


ಸರ್ಕಾರವು ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ : ವಾಕ್ಕೆ 33 ಕೈಸೇವಿ 2011 ಬೆಂಗಳೂರು, ದಿನಾಂಕ:23.06 .2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ, ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಾವಳಿಗಳು 1957 ರ ನಿಯಮ 10 (5) ( ಸಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಸಂಗಪ್ಪಾ @ ಸಂಗಮೇಶ ಗೌರವ್ವಾ 
ಕಾಂಬಳೆ, ಸಹಾಯಕ ನಿರ್ದೇಶಕರು, ಅಮಾನತ್ತು (ಲೀನ್ ಸ್ಥಾನ) ಜಿಲ್ಲಾ ಕೈಗಾರಿಕಾ ಕೇಂದ್ರ, ಶಿವಮೊಗ್ಗ, ಇವರ ಮೇಲಿನ ಆರೋಪಗಳ ಬಗ್ಗೆ 
ಇಲಾಖಾ ವಿಚಾರಣೆ/ಕ್ರಿಮಿನಲ್ ಮೊಕದ್ದಮೆ ಶಿಸ್ತು ಕ್ರಮಗಳನ್ನು ಕಾಯ್ದಿರಿಸಿ, ಇವರ ಅಮಾನತ್ತನ್ನು ತೆರವುಗೊಳಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ 
ಸದರಿ ಅಧಿಕಾರಿಯವರನ್ನು ಜಿಲ್ಲಾ ಕೈಗಾರಿಕಾ ಕೇಂದ್ರ, ಗುಲಬರ್ಗಾ, ಇಲ್ಲಿ ಖಾಲಿ ಇರುವ ಸಹಾಯಕ ನಿರ್ದೇಶಕರ ಹುದ್ದೆಗೆ ಮುಂದಿನ 
ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ರೇಣುಕಾರಾಧ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, (ಸೇವೆಗಳು ) 
COMMERCE & INDUSTRIES SECRETARIAT 


Subject : Formation of Special Investigation Team (SIT ) to carry out further investigation - regarding. 


Read : 


1) Government Order No .Cl.282:MMM . 2011 dated 09.01. 2012 . 


2 ) Letter No.DMG /MLS /LOK / 2011 -12 : 123 dated 


03 . 04 .2012 of Director, Department of Mines and 


Geology, Bangalore . 


PREAMBLE : 


The State Government has constituted Special Investigation Team headed by Shri Deepak Sarmah , IFS., Additional 
Chief Conservator of Forests with officers from various departments like Home, Mines and Geology , Commercial Tax , Forest , 
Revenue etc ., vide G .O . dated 09.01. 2012 read at Sl.No.(1) above , to carry out further investigation in the matters like Illegal 
Mining, Illicit Extraction of Iron Ore and Transportation for Local Construction and export, cases ofbenami transactions, Formation 


992 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೨ 


2006 - 0 


of Front Companies for the purpose of Evasion of Tax , Money Laundering and Parking of unaccounted wealth in tax havens as 
recommended in the report of Hon ble Lokayukta dated 27 .07. 2011. 


The Director of Mines and Geology in his letter dated 03.04 .2012 read at (2) above has requested to refer the following 
case/ issue to Special Investigation Team : 


" Chapter 23 of Hon ble Lokayukta Report - Il reveals that M /S. JSW Steels Limited has received 17 , 97,707 MTS 
of iron ore in excess of the permitted quantity either without trip sheets or by using single trip sheet formultiple 
trips. Further, it is reported that 60 companies have supplied iron ore to the M /s .JSW Steels Limited out of 
which 46 suppliers found to be transported excess quantity than the permitted limit and thus , Hon ble 
Lokayukta recommended to take immediate steps to recover the loss from the transporters as well from the 
receiving company". 


the 


said issue to Special Investigation Team 


The same has been examined in detail and decided to refer 
to carry out further investigation . Hence , the following order: 


GOVERNMENT ORDER NO . CI.282:MMM .2011 , BANGALORE , DATED: 25 .06 .2012 . 


In the circumstances explained in the preamble , the Government is pleased to refer the following case / issue to Special 
Investigation Team (SIT ) to carry out further investigation in the matter : 


" Chapter 23 of Hon ble Lokayukta Report- Il reveals that M /s. JSW Steels Limited has received 17 ,97,707 MTS 
of iron ore in excess of the permitted quantity either without trip sheets or by using single trip sheet for multiple 
trips. Further, it is reported that 60 companies have supplied iron ore to the M /s .JSW Steels Limited out of 
which 46 suppliers found to be transported excess quantity than the permitted limit and thus, Hon ble 
Lokayukta recommended to take immediate steps to recover the loss from the transporters as well from the 
receiving company". 


BY ORDER AND IN THE NAME OF THE GOVERNOR OF KARNATAKA , 


PR - 1777 


M .V .SHIVASUBRAMANI, 
Under Secretary to Government (Mines ) 
Commerce & Industries Department. 


COMMERCE & INDUSTRIES SECRETARIAT 


Sub : Approval to the project proposal of M /s. SLK Software Service Pvt. Ltd ., to establish 

software development unit at Devanahalli Industrial Area - Reg. 


Read : 1. 28th SHLCC meeting held on 23.05. 2012 


Preamble : 


M /s. SLK Software Service Pvt. Ltd ., has proposed to establish software development unit at Devanahalli Industrial 
Area , Bangalore District, with an investment of Rs. 231 Cr. generating employment to about 7000 persons. 


In the 28th State High Level Clearance Committee (SHLCC ) Meeting held on 23.05 .2012 , the proposal of the Company 
was discussed and approved . 


Government has examined the recommendations made by the State High Level Clearance Committee in the 28th 


Meeting held on 23.05 .2012 , in all aspects . 


Hence the following order. 


201 - 0 


FRIDTE37 ODZI, TODOJO, SAT , 02 , 9009 


9922 


GOVERNMENT ORDER NO . CI 202 SPI 2012, BANGALORE DATED : 06 .06 .2012 


Government is pleased to accord in principle approval to the Project Proposal of M /s. SLK Software Service Pvt. Ltd ., to 
establish software development unit at Devanahalli Industrial Area , Bangalore District, with an investment of Rs. 231 Cr. 
generating employmentto about 7000 persons and extend the following infrastructure facilities, incentives and concessions. 


INFRASTRUCTURE FACILITIES : 


Land : 


KIADB to allot 5 acres of land in Devanahalli Industrial Area, subject to 
availability . 


Water : 


3.50 lakh LPD – from KIADB. Treated water would be provided for the unit . 


Power : 


7200 KVA to be serviced by BESCOM 


Incentives & Concessions: 


As per applicable IT Policy of the State . 


Decision of the Committee 


Project approved as above . 


GENERAL TERMS AND CONDITIONS : 


1. 


Environment: The promoters as to obtain CFE from KPSCB Environmental clearance from MOEF, GOI / DFEE GOK 
as applicable . 


2. 


Employment: The Company shall prepare a plan for development of Human Resources required for the project, train 
local people and provide employment to these trained local youth and comply with the provisions of Industrial Policy of 
Govt. of Karnataka . (Dr. Sarojini Mahishi Report ). A copy of Human Resources Development plan shall be sent to the 
Commissioner for I.D . & Director of Industries and Commerce for monitoring . 


Vendor Development: Where ever there is scope for vendor development for the project , the company shall prepare a 
vendor development plan , develop local vendors and procure the required inputs , components and sub assemblies from 
these local vendor units . A copy of the vendor development plan shall be sent to the Commissioner for I.D . & Director of 
Industries and Commerce formonitoring. 


Social Infrastructure Development: The Company is advised to take up social infrastructure development projects in 
the vicinity of the proposed location of the unit. A copy of such projects shall be sent to the Commissioner for I.D . & 
Director of Industries and Commerce for monitoring. 


5 . 


Others : 


a . The project proponents shall adopt rainwater harvesting, waste water recycling and water conservation 


techniques. Zero discharge facility should be adopted wherever applicable. 


b . 


The promoters shall take all statutory and other necessary clearances from the competent authorities 
including GOI and shall submit milestones/progress in implementation of the project regularly, which will 
be monitored by the Department. 


This approval is valid for a period of two years from the date of allotment of land by KIADB . 


By Order and in the name of the Governor of Karnataka , 


JYOTHI R . J 
Desk Officer (Technical Cell) 
Commerce & Industries Department. 


PR - 1778 


99 es 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೨ 


JOO - 0 


COMMERCE & INDUSTRIES SECRETARIAT 


Sub : 


Sanction of special incentives & concessions to M /s Associate Décor Ltd . (Formerly known as M /s Star Panel 
Board ) for the establishment of a unit to manufacture Particle Boards / High Pressure Laminates at Malur 
Industrial Area , Kolar District – reg . 


Ref: 1. Government Order No . Cl 244 SPI 2009, dated: 01.10.2009. 


2 . Government Order No. Cl 289 SPI 2011 dated 28 . 12 . 2011. 


3. Proceedings of Empowered Cabinet Sub Committee meeting held on 29. 05 . 2012 . 


PREAMBLE : 


The Project Proposal of M /s Associate Décor Ltd. (Formerly known as M /s Star Panel Board ) to establish a wood based 
industry formanufacture of Particle Boards / High Pressure Laminates , MDF, Formaldehyde, Resins & Furniture Components with 
a production capacity of 3 lakh Cu. Mtrs . per annum and an investment of Rs.495.29 Cr. in 75 acres of land (60 + 10 +5) in Malur 
Industrial Area, Kolar District, to generate direct employment to 750 persons was approved in the 18th SHLCC & 26th SHLCC 
meetings . Accordingly , Govt . Orders No . Cl 244 SPI 2009 dated 1.10. 2009 & No. Cl 289 SPI 2011 dated 28 .12 .2011 were issued . 


M /s Associate Décor Ltd . (Formerly known as M /s Star Panel Board ) will use the wood from Eucalyptus crop grown by 
farmers to manufacture the above mentioned products by applying dry process technology developed by Germany. 


As the proposed investment in the project is Rs.495 .29 Cr., the industry is classified as Mega Industry and eligible to 
avail special incentives & concessions. 26th SHLCC has recommended for sanction of special incentives & concessions in its 
proceedings . 


M /s Associate Décor Ltd . (Formerly known as M /s Star Panel Board ) has requested for sanction of following special 
incentives and concessions: 


a) 


Interest free loan on 100 % gross VAT for a period of 12 years on 100 % fixed assets. 


b ) 


Electricity Tariff Concession of Rs. 1/- per unit and exemption of electricity tax for a period of 12 years and 
exemption of security deposit and monthly minimum deposit . 


C) 


100 % refund of ESI/EPF paid to employees for a period of 12 years. 


Anchor unit subsidy of Rs. 3 Cr. 


Subsidy for setting of ETP Rs.3 Cr. 


Exemption from payment of entry tax for a period of 4 years during implementation and 12 years during 
production period on purchase of raw materials , consumables , spares etc . 


Exemption from payment of forest development tax for a period of 12 years . 


h ) 


Exemption /refund of works contract tax including civil construction and structural for a period of 6 years from the 
date of construction . 


Commissioner for ID & Director of I& C has recommended for consideration of the following incentives vide his letter 
dated 9 . 9 .2009: 


a ) 


Interest free loan on 100 % gross VAT for a period of 12 years on 50 % fixed assets. 


b ) 


Exemption of electricity tax for a period of 12 years. 


c ) 


100 % refund of ESI/EPF paid to employees for a period of 12 years. 


d ) 


Anchor unit subsidy may be extended from Rs.1 Cr. to Rs.2 Cr. 


281 - 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೨ 


9925 


e) 


Exemption from payment of entry tax for a period of 4 years during implementation and 12 years during 
production period . 


f) 


Regarding exemption of APMC cess & forest development tax may be extended on the opinion of respective 
departments . 


Finance Departmenthas communicated its opinion on the subject vide its note No . FD 67 CSL 2012 dated 23.05 . 2012 . 


The Empowered Cabinet Sub Committee carefully examined the proposal in detail in its meeting held on 29 .05 .2012 . 
Governmenthas considered the recommendations of Empowered Cabinet Sub Committee in all its aspects and hence this order . 


GOVERNMENT ORDER NO. CI 289 SPI 2011, BANGALORE , DATED : 05 .06 . 2012 


In the circumstances explained in the preamble the Government is pleased to sanction following special incentives & 
concessions to M /s Associate Décor Ltd . for their investment proposal at Malur Industrial Area , Kolar District: 


1. 


2 . 
3. 


75 % of the eligible gross VAT as soft loan for 10 years from the date of commencement of commercial 
production to be repaid in 10 annual equal installments starting from the eleventh year, not exceeding 50 % of 
the investmentmade by the unit. 
95 % of the CST generated by inter-state sales of the end products to be reimbursed in the initial 5 years . 
Exemption from payment of electricity duty in the initial 5 years from the date of commencement of commercial 
production on the power supply received from ESCOMs or power utilized from captive generation . 
Eligible Gross VAT should be worked outbased on the following principles. 


4 . 


i. 


For sales made by the industrial unit meant for final consumers within the state , the Gross VAT 
on this transaction will be the Eligible Gross VAT. 


=: 


For sales made by the industrial unit to other dealers within the state who in turn make inter 
state sales , stock transfer or export sales , the buying dealer(s) will be eligible to claim ITC 
equivalent to Gross VAT on this turnover. The Gross VAT on this turnover will not be eligible 
for the loan incentive . 


Any sales or purchase between the company and its ancillary units or downstream units will 
be eligible for the VAT loan in the hands of one entity only. The same transaction will not be 
considered for the VAT loan twice in case both seller and purchaser having incentive 
packages . 


5 . 


The unit is eligible to avail other normal incentives and concessions as per the Industrial Policy 2009- 14 . 


By Order and in the name of the Governor of Karnataka, 


JYOTHI R . J 
Desk Officer (Technical Cell) 
Commerce & Industries Department. 


PR - 1779 


COMMERCE & INDUSTRIES SECRETARIAT 


Sub : 


Amendment to earlier approved project proposal of M /s .Weir Minerals India Pvt. Ltd ., establish a unit for 
manufacture of "Industrial Slurry Pumps , Valves, Cyclones with an investment of Rs. 196 .50 crores in 15 
acres of land at 4th phase Dobbaspet industrial area , Bangalore rural district - change for location from 
4th phase Dobbaspet to 2nd phase Sompura Industrial Area - Reg. 


Read : 1. 27th SHLCC meeting held on 13. 04 . 2012 . 

2.Government Order No.CI 116 SPI 2012 dated : 21.04.2012. 
3 . 28th SHLCC meeting held on 23.05 .2012 


9920 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೨ 


2008 - 0 


Preamble : 


The 27th State High Level Clearance Committee meeting held on 13 .04.2012 . The committee has approved project 
proposal to establish a unit for manufacture of " Industrial Slurry Pumps , Valves, Cyclones : with an investment of Rs. 196 .50 
crores in 15 acres of land at 4th phase Dobbaspet industrial area , Ba ngalore rural district. 


The Company vide letter dated : 30. 04. 2012 addressed to the commissioner has requested for change for location from 
4th phase Dobbaspet to 2nd phase Sompura Industrial Area and amendment to GO since the formation of allotment of land in 14th 
phase takes somemore time and the company has set dead line to start the project immediately. 


The committee considered for change of location from 4th Phase Dobbaspet to 2nd phase Sompura Industrial Area . 


Government has examined the recommendations made by the State High Level Clearance Committee in the 28th 
Meeting held on 23.05 .2012, in all aspects . 


Hence the following order . 


GOVERNMENT ORDER NO . CI 107 SPI 2012, BANGALORE DATED : 06 .06 .2012 


Government is pleased to approve for change of location of the plant project approved vide Government Order read at 
(2) above, from 4th Phase Dobbaspet to 2nd phase Sompura Industrial Area . 


Other terms and conditions remain the same as in the Government Orders read at (2 ) above . 


By Order and in the name of the Governor of Karnataka , 


JYOTHI R . J 


Desk Officer (Technical Cell) 
Commerce & Industries Department. 


PR - 1780 


COMMERCE & INDUSTRIES SECRETARIAT 


M /s. Surana Industries Ltd ., to establish to establish 


Sub : Amendment to earlier approved project proposal of 

" 1 Million Ton Integrated Steel Plant" - Reg. 


Read : 1. 21st SHLCC held on 29 .03. 2010 . 


2 . GovernmentOrder No. CI 124 SPI 2010 dated 26 .4.2010 . 


3. 28th SHLCC meeting held on 23.05 . 2012 


Preamble : 


The proposal of the company to establish " 1 Million Ton Integrated Steel Plant” in 280 acres of land with an investment 
of Rs.4000 crores in Wadlur village of Raichur dist was approved in the 21st SHLCC held on 29.03 . 2010 . 


Now , the company vide letter has submitted that the implementation of already approved 1. 3 MTPA Steel Plant is under 
way and it is informed that KIADB has initiated land acquisition process and the Environmental Impact Analysis report is being 
submitted to the concerned authorities and informed that it is in a final stage for achieving financial closure. The company has also 
informed that the entire requirement of Iron ore and Coalhas been finalized and power requirement of the project would bemet by 
the Captive Power Plants which are part of the project implementation . 


In view of the above company has requested to consider the expansion of its capacity from 


1 MTPA to 2 MTPA . 


Further the company has informed that it has taken effective steps to obtain Environmental Clearance and also applied 
for WRD & KIADB . In view of this , it has requested for extension of validity of the Government Order issued vide No .Cl 124 SPI 
2010 dated 26 .4 .2010 which was valid up to 25.4 .2012 for another 2 years . The following are for consideration by the committee . 


281 - 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೨ 


9920 


Increase in expansion from 1 MTPA to 2 MTPA . 
Extension of validity period for implementation ofproject by 2 years. 


The Committee approved extension of time 2 years for implementation of the project. 


Government has examined the recommendationsmade by the State High Level Clearance Committee in the 28th Meeting 
held on 23 . 05 .2012 , in all aspects . 


Hence the following order . 


GOVERNMENT ORDER NO. CI 124 SPI 2010, BANGALORE DATED : 06 .06 .2012 


Government is pleased to approve extension of time 2 years for implementation of the project of M /s. Surana Industries 
Ltd., approved vide Government Order read at (2) above , for 2 years . 


Other terms and conditions remain the same as in the Government Orders read at (2 ) above . 


By Order and in the name of the Governor of Karnataka , 


JYOTHI R . J 
Desk Officer (Technical Cell) 
Commerce & Industries Department 


PR - 1781 


COMMERCE & INDUSTRIES SECRETARIAT 


Sub : Amendment to earlier approved project proposal of M /s Dalmia Cement Ventures Ltd ., to establish “Green 

Field Cement Plant with Thermal Power Plant” in Taranahalli, Konkanahalli and other villages of Sedum 
Taluk , Gulbarga District – Extension of time to implement the project- Reg . 


Read : 


1. 11th & 14th SHLCC meetings held on 28.09.2007 and 17.03.2008 respectively . 


2 .Government Order No . CI 91 SPI 2008 , dated 07 .05. 2008. 


3. 28th SHLCC meeting held on 23 .05.2012 


Preamble : 


The proposal of M /s Dalmia Cement Ventures Ltd , to establish “ 4 MTPA Cement Plant along with 45 MW Captive Thermal 
Power Generation Plant” in Gulbarga District was approved in 11th & 14th SHLCC meetings . 


The company in its letter dated 15 . 12 . 2011 has informed as under the progress achieved . 


a ) 


Applied for U /s 109 permission from Revenue Department on 


23. 11. 2010 . 


b ) 


Entered into agreement to sell 30 % of the land to be acquired . 


c) 


Received LOI for limestone mines . 


d ) Received E .C from MOEF on 25 .8. 2008 for Plant. 


The company has further informed that the project implementation is delayed due to protest by land owners for acquisition 
of land and hence has requested for extension of 2 years time to implement the project and applicability of Industrial policy 2009 
14 . 


The Committee approved extension of time to implement the project by 2 years and extension of incentives and 
concessions as applicable and as per the prevailing Industrial Policy of the State . KIADB will acquire the balance land , and 
applicable industrial policy , will be extended to the project. 


9929 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೨ 


2007 – 0 


Government has examined the recommendations made by the State High Level Clearance Committee in the 28th 
Meeting held on 23.05 .2012, in all aspects . 


Hence the following order . 


GOVERNMENT ORDER NO . CI 1 SPI 2008 (P2), BANGALORE DATED : 06 .06 .2012 


Government is pleased to approve extension of time to implement the project by 2 years from the date of issue of this 
order and extension of incentives and concessions as applicable and as per the prevailing Industrial Policy of the State . KIADB 
will acquire the balance land , and applicable industrial policy , will be extended to the project approved vide Government Order 
read at (2 ) above. 


Other terms and conditions remain the same as in the Government Orders read at (2 ) above. 


By Order and in the name of the Governor of Karnataka , 


JYOTHI R . J 
Desk Officer ( Technical Cell) 
Commerce & Industries Department 


PR - 1782 


COMMERCE & INDUSTRIES SECRETARIAT 


Sub : 


Amendment to earlier approved project proposal of M /s Dalmia Cement Ventures Ltd to establish “ Green 
Field Cement Plant with Thermal Power Plant" - Request for extension of time and KIADB to acquire and 
allot balance 480 acres 5 guntas of land at Yadwad Village, Gokak Taluk , Belgaum District and Extension 
of time for implementation for the project- Reg. 


Read : 1. 11th & 13th SHLCC meetings held on 28.09. 2007 


and 13.03. 2008 respectively . 


2. Government Order No. CI 75 SPI 2008 , dated : 02 .05 .2008 . 


3. 28th SHLCC meeting held on 23.05. 2012 


Preamble : 


The proposal of M /s Dalmia Cement Ventures Ltd , to establish “ 4 MTPA Cement Plant along with 45 MW Captive 
Thermal Power Generation Plant” at Yadwad Village , Gokak Taluk , Belgaum District was approved in 11th & 13th SHLCC 
meetings. 


Obtained U /s 109 permission from Revenue Department vide orders dated 26 . 12. 2008 & 27 . 9. 2010 and purchased 
1598 acres of land . 


Taken physical possession of60 % of plant land . 


Applied for 1254 hectares for mining lease and Lol granted for 1154 hectares . 


Sanction of 6 ( 1) (B ) of MMRD Act for the mines is under process with the Ministry of Mines. 
Received E.C from MOEF on 24 .6.2008 for Plant. 


• 


Received CFE from KSPCB . 


The company has further submitted that, they are unable to purchase balance 480 acres 5 guntas of land (Details of Sy 
nos Annexed ), without these lands, it is difficult to implement the project and it is delaying in implementation of the project. 


Hence , the company has requested the Committee to consider for extending the time for implementation of the project 
by 2 years , applicability of 2009 -14 policy and recommendation to KIADB to acquire and allot the balance 480 acres 5 guntas of 
land at Yadwad Village , Gokak Taluk , Belgaum District. 


281 - 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೨ 


9922 


The Committee approved as under: 

Extension of time to implement the project by 2 years and extension of incentives and concessions as 
applicable and as per the prevailing Industrial Policy of the State . 


To acquire and allot balance 480A and 05 guntas of land at Yadwad Village , Gokak Taluk , Belgaum 
District. This will be subject to obtaining consent to an extent of 70 % of the land required for the project 
from the owner of the land. 


Government has examined the recommendations made by the State High Level Clearance Committee in the 28th 
Meeting held on 23.05 . 2012 , in all aspects . 


Hence the following order . 


GOVERNMENT ORDER NO . CI 1 SPI 2008 (P3 ), BANGALORE DATED : 06 .06 .2012 


Government is pleased to approve the extension of time to implement the project approved vide Government Order read 


at (2) above by 2 years from the date of issue of this order and extension of incentives and concessions as applicable and as per 
the prevailing Industrial Policy of the State . 


To acquire and allot balance 480A and 05 guntas of land at Yadwad Village , Gokak Taluk , Belgaum District. This 
will be subject to obtaining consent to an extent of 70 % of the land required for the project from the owner of the 


land . 


Other terms and conditions remain the same as in the Government Orders read at ( 2 ) above . 


By Order and in the name of the Governor of Karnataka, 


JYOTHI R . J 
Desk Officer (Technical Cell) 
Commerce & Industries Department 


PR - 1783 


COMMERCE & INDUSTRIES SECRETARIAT 


Sub : 


Sanction of Special Incentives and Concessions to M /s Nestle India Limited for their 
investment in Nanjanagud to manufacture Instant Noodles , reg. 


Ref: 


1. 22nd SHLCC proceedings dated 24.05.20102. 


2 . Government Order No. CI 206 SPI 2010 dated 02 .06 . 2010 


3. Proceedings of Empowered Cabinet Sub Committee Meeting held on 29.05. 2012 . 


PREAMBLE : 


M /s Nestle India Limited is a subsidiary of Nestle S .A . of Switzerland, a Rs.5000 Cr. turnover Multinational Company 
M /s Nestle India Limited is engaged in the manufacture of ready to eat food products and beverages and located at Nanjanagud 
Industrial Area, Mysore District. 


Now M /s Nestle India Limited has come forward with an investment proposal of Rs. 320 Cr. for manufacturing " Instant 
Noodles, Mixed condiments and seasonings” at Najanagud industrial area , Mysore District . 


Manufacturing Instant Noodles , Condiments and seasonings is a food processing industrial activity utilizing local Agri 
produce such as Wheat flour, Sugar , Onion powder, Chili powder, Refined oil, Salt etc ., Encouraging food processing activity 
industry using local Agri-produce is the priority of Government and one of the thrust area identified for promotion . 


9928 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೨ 


227 - 0 


The investment proposal was discussed and approved in the 22nd SHLCC meeting held on 24 .05 .2010 . Accordingly G .O . 
No. Ci 206 SPI 2010 dated 02.06 .2010 was issued . 


M /s Nestle India Limited have implemented the project in the shortest time period and have commenced production by 
investing Rs .320 Cr. and providing additional employment of about 600 persons in an area such as Najangud, Zone -2 i.e ., more 
backward taluk as per Najundappa Report. The commercial production has commenced from 23rd March 2011. 


M /s Nestle India Limited have represented to Commissioner for Industrial Development and Director for Industries and 
Commerce for grant ofmega industries status to their unit “ investmentmore Rs.250 Cr." and sanction following special incentives 
and concessions . 

Nil rate of VAT on the sale of products within the state . 


Works contract tax exemption . 


Purchase tax exemption on purchase of plant and machinery for the project. 
Entry tax exemption on Raw materials. 
Investment subsidy . 
Capital investment subsidy on affluent treatment plant. 


Commissioner for Industrial Development and Director for Industries and Commerce has examined the request and 
recommended favorably for sanction of enhanced VAT loan to the unit in addition to other incentives eligible as per the Industrial 
Policy 2009-2014 


The subject was discussed in detail in the Empowered Sub Committee Meeting held on 29.05 .2012. Government has 
considered the recommendations of Empowered Sub Committee Meeting in all its aspects and hence this order. 


GOVERNMENT ORDER NO . CI 288 SPI 2011, BANGALORE, DATED : 05.06 .2012 


In the circumstances explained in the preamble , the Government is pleased to sanction the following special incentives 
and concessions to M /s Nestle India Ltd ., for its investmentproposal at Nanjangud to manufacture "Instant Noodles ". 


" 75 @ of " eligible Gross VAT" as as interest free loan for 10 years to be repaid in 10 year equal investment limiting to 
50 % of the investment made in the project. The Unit is eligtible to avail other normal incentives and concessions as per Industrial 
Policy 2009- 14 ." 


By Order and in the name of the Governor ofKarnataka , 


JYOTHI R . J 


Desk Officer ( Technical Cell) 


PR - 1784 


Commerce & Industries Department 


COMMERCE & INDUSTRIES SECRETARIAT 


Sub : 


Amendment to earlier approved project proposal of M /s. Dan Hospitality India Pvt. Ltd ., to establish a 
“ 4 /5 Star Hotel” in 2 acres 1 guntas of own land at Plot. No. 1 & 2 EOIZ Industrial Area, Whitefield , Sadara 
mangala Village, K . R . Puram Hobli, Bangalore East taluk . – Extension of time- Reg . 


Read : 


1. 15th & 24th SHLCC meeting held on 21.08. 2008 & 24 .01.2011. 


2 . Government Order dated : 08 . 11. 2008 . 


3. 28th SHLCC meeting held on 23.05 .2012 


Preamble : 


The proposal of M /s. Dan Hospitality India Pvt. Ltd ., to establish a “ 4/5 Star Hotel” with an investment of Rs. 201.00 
crores in 2 acres 1 guntas of own land at Plot. No. 1 & 2 EOIZ Industrial Area , Whitefield , Sadaramangala Village , K . R . Puram 
Hobli, Bangalore East taluk . 


231 - 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೨ 


99233 


The company in its letter has informed that due to proposed METRO alignment through a portion of Dan Hotels land , 
the implementation of the project took some time. However , it has made a significant progress in the implementation of the 
project and invested around Rs.80.00 crores. The progress of the work includes designing , civil work on site and appointment of 
main contractor. 


The validity of the approval was extended vide G .O . No. 06 .04. 2011 granting the project a 2 years extension till 
08 . 11.2012 . The company has sought extension of time for implementation and completion of the project for a further period of 3 
years from 09. 11.2012 to 08 . 11. 2015 . 


The Committee approved extension of 2 years for implementation of the project i.e up to 7.11. 2014 . 


Government has examined the recommendations made by the State High Level Clearance Committee in the 28th 
Meeting held on 23 .05.2012 , in all aspects. 


Hence the following order . 


GOVERNMENT ORDER NO. CI 449 SPI 2010, BANGALORE DATED : 06 .06 .2012 


Government is pleased to approve the extension of time for the implementation of the project of M /s . Dan Hospitality 
India Pvt. Ltd ., approved vide Government Order read at (2) above ,by 2 years i.e., up to 7.11.2014 . 


Other terms and conditionsremain the same as in the GovernmentOrders read at (2) above . 


By Order and in the name of the Governor ofKarnataka, 


JYOTHI R . J 
Desk Officer (Technical Cell) 
Commerce & Industries Department 


PR - 1786 


COMMERCE & INDUSTRIES SECRETARIAT 


Sub : 


Amendment to earlier approved project proposal of M /s . ACE Manufacturing Systems Limited to establish 
a unit for manufacture of " 10000 CNC Machining Centre " at Dobbaspet Industrial Area , 4th Phase , 
Bangalore Rural District - Reg. 


Read : 1. 27th SHLCC meeting held on 13.04. 2012 . 

2 . Government Order No . CI 116 SPI 2012 dated : 21.04. 2012 . 


3 . 28th SHLCCmeeting held on 23 .05 .2012 


Preamble : 


The proposal of M /s . ACE Manufacturing Systems Limited to establish a unit formanufacture of “ 10000 CNC Machining 
Centre " at Dobbaspet Industrial Area , 4th Phase, Bangalore Rural District with an investment of Rs.500 crores, was approved in 
27th SHLCC meeting held on 13 .04. 2012 . The decision of themeeting was as under : 


Land : 


KIADB to allot 50 acres at 4th Phase , Dobbaspet Industrial Area , Bangalore Rural District , subject to availability . 
The Committee directed the company to identify alternative locations like Vasanthanarasapura Doddaballapura in 
case of non availability of land in 4th phase , Dobbaspet Industrial Area . 


Subsequently the company in its letter dt: 02 .05 .2012 has informed that in addition to 50 acres of land required for 
expansion proposal of M /s Ace Manufacturing System and allotted in 27th SHLCC meeting, 50 acres of land is required for their 


vendors 


992€ 


FADFUE Domas, Todowo, Grit , , 900g 


201 - 0 


The company requested besides allotting 50 acres of land at 4th Phase , Dobbaspet Industrial Area for their manufacturing 
unit, 50 acres to be acquired and allotted to the vendors and contiguously adjacent to the land to be considered for M /s ACE 
Manufacturing Systems Ltd . The project proponent requested to amend the G . O accordingly . 


The Committee approved the allotment of 50 acres of land to be acquired and allotted at Dobbaspet 4th Phase . 


Government has examined the recommendations made by the State High Level Clearance Committee in the 28th 
Meeting held on 23.05 .2012, in all aspects . 


Hence the following order . 


GOVERNMENT ORDER NO . CI 123 SPI 2012, BANGALORE DATED : 06 .06 . 2012 


Government is pleased to approve allotment of additional 50 acres of land to be acquired and allotted at Dobbaspet 4th 
Phase for the project approved vide GovernmentOrder read at (2) above . 


Other terms and conditions remain the same as in the Government Orders read at (2) above. 


By Order and in the name of the Governor of Karnataka , 


JYOTHI R . J 
Desk Officer (Technical Cell) 
Commerce & Industries Department 


PR - 1788 


COMMERCE & INDUSTRIES SECRETARIAT 


Sub : Amendment to earlier approved project proposal of M /s. Siddhivinayaka Farm Fresh Pvt. Ltd ., to establish 

Multi Commodity Agri-Cold Chain Network and logistic hub in Karnataka - amendment requested for 
change of Sy . No. and village from Sy . No. 54 / 1 and Sy . No . 59 of Byadarahally Village of Devanahalli 
Taluk instead of 54/58 of Vishwanathapura , Devanahalli Taluk, Bangalore Rural District - Reg . 


Read : 1. 27th SHLCC meeting held on 13.04.2012 . 


2 . Government Order No.Cl 116 SPI 2012 dated 21/04/ 2012. 


3. 28th SHLCC meeting held on 23.05 .2012 


Preamble : 


The proposal of M /s Siddhivinayaka Farm Fresh Pvt. Ltd ., RNYC Tower , 2nd floor, Gurgaon , Haryana to establish Multi 
Commodity Agri- Cold Chain Network and logistic hub with an investment of Rs. 160 .66 Crores at 11 acres of private land at Sy . 
No. 54 /58 of Vishwanathapura , Devanahalli, Bangalore Rural District to be purchased U /S 109 of KLR Act was approved in the 
27th SHLCC meeting held on 13.04. 2012 . 


The company in their letter dated : 15 .05 .2012 requested the committee for amendment of the following. 


1 . 


Sy. No 54 / 1 and Sy. No. 59 of Byadarahally Village , Devanahalli Taluk to be incorporated instead 
of approved Sy. No . 54/58 of Vishwanath Pura as both Sy. No lands are being owned by Mr. C . 
Nanjappa and in the above lands the promoters are proposed to establish the project. 


2 . 


The clause mentioned in the proceedings and Government Order as “ Since this land is adjacent 
to water tank and in buffer zone ” in page No. 2 may please be removed as there is no existence of 
water body in the land proposed for the project at Byadarahalli Village , Devanahalli Taluk . 


The Committee approved as follows 

To incorporate Sy . No 54 / 1 and Sy . No . 59 of Byadarahally Village , Devanahalli Taluk instead of 
Sy. Nos. 54 /58 of Vishwanath Pura for which approvalwas accorded . 


201 - 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೨ 


9922 


• 


To drop the clause “ Since this land is adjacent to water tank and in buffer zone” as mentioned in 
the proceedings and Government Order. 


The proposed STRR ,has been notified the proponent to check whether passes through Sy No 54 


and 59 , the entrepreneur would have the responsibility to ensure , that the portion suggested 


should not overlap with the alignment of the STRR. 


Government has examined the recommendations made by the State High Level Clearance Committee in the 28th 
Meeting held on 23.05 . 2012 , in all aspects . 


Hence the following order . 


GOVERNMENT ORDER NO . CI 116 SPI 2012 , BANGALORE DATED : 05. 06 . 2012 


Government is pleased to approve the following changes in the Government Order read at (2 ) above , with regard to the 


approval of the project proposal of M /s. Siddhivinayaka Farm Fresh Pvt. Ltd ., 

• To incorporate Sy . No 54 /1 and Sy . No . 59 of Byadarahally Village, Devanahalli Taluk instead of 

Sy. Nos. 54 /58 of Vishwanath Pura for which approvalwas accorded . 
To drop the clause “ Since this land is adjacent to water tank and in buffer zone” as mentioned in 
the proceedings and Government Order. 
The proposed STRR , has been notified the proponent to check whether passes through Sy No 54 


and 59, the entrepreneur would have the responsibility to ensure , that the portion suggested 


should not overlap with the alignment of the STRR ; in the plant project approved vide Other terms 
and conditions remain the same as in the Government Orders read at (2 ) above . 


By Order and in the name of the Governor ofKarnataka, 


JYOTHI R . J 


Desk Officer (Technical Cell) 


PR - 1789 


Commerce & Industries Department 


COMMERCE & INDUSTRIES SECRETARIAT 


Sub : 


Approval to the project proposal of M /S Magna Warehousing & Distribution Pvt. Ltd., for establishment 


of Convention Centre and space for other Commercial activities at EPIP Whitefield , Bangalore Urban 
District - Reg. 


Read : 1. 20th SLSWCC held on 17 .04 .2006 . 


2. 25th SLSWCC held on 05 .10.2006 


3. 28th SHLCC meeting held on 23.05.2012. 


Preamble : 


The 20th SLSWCC in its meeting held on 17th April 2006 had approved the project proposal of the company to establish 
an IT Park with a Deluxe Hotel with an investment of Rs. 48 .50 Crores in 9.67 Acres of land in Plot No . 75 , 76 , 85 to 87 CA Plot 
No. 88 (sy. Nos. 97 , 98 , 149, 150 & 151), Part of EPIP Industrial Area, Whitefield , Bangalore , vide No. KUM /SLSWCC -20/ AD/ 
12/ 2006- 07, Dt: 04 .05. 2006. 


99205 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೨ 


2007 - 0 


The 25th SLSWCC in its meeting held on 5th October 2006 had approved the project proposal of the company to include 
additional facilities like “ Convention centre , entertainment and shopping centre facilities” to the earlier approved project viz ., “ IT 
Park with a Deluxe Hotel”. 

M /S Magna Warehousing & Distribution Pvt. Ltd., has now proposed for enhancement of investment from Rs. 48 .5 crores 
to Rs. 381. 00 Crores and modification of project activity as the development of high quality spaces and infrastructure for it Offices, 
Hotel Rooms, Meeting space and Convention facilities , Shopping facilities including Food courts , Restaurants , Cinema (Multiplex), 
Departmental stores and other Entertainment options to complement with the location and its environs along with necessary 
parking facilities at EPIP Industrial area , sy. Nos. 97 , 98 , 149, 150 & 151 (Plot No. 75 , 76 , 85 to 87 CA Plot No . 88 ) of Hoodi Village , 
KR Puram next to Sathya Sai Hospital, Whitefield , Bangalore. 


In the 28th State High Level Clearance Committee (SHLCC ) Meeting held on 23.05 .2012, the proposal of the Company 
was discussed and approved . 

The Committee decided to approve the project. 

Government has examined the recommendations made by the State High Level Clearance Committee in the 28th 
Meeting held on 23.05. 2012 , in all aspects . 


Hence the following order . 


GOVERNMENT ORDER NO . CI 201 SPI 2012 BANGALORE DATED : 05.06 .2012 


Government is pleased to accord in principle approval to the project proposal of M /S Magna Warehousing & Distribution 
Pvt. Ltd ., to establish a project for the development of high quality spaces and infrastructure for IT Offices, Hotel Rooms, Meeting 
space and Convention facilities, Shopping facilities including Food courts , Restaurants, Cinema (Multiplex), Departmental stores 
and other Entertainment options to complement with the location and its environs along with necessary parking facilities at EPIP 
Industrial area, Whitefield , Bangalore Urban District, with an investment of Rs . 381. 22 Cr. generating employment to about 2500 
persons and extend the following infrastructure facilities, incentives and concessions 


INFRASTRUCTURE FACILITIES : 


1. 


Land : 


9 .67 Acres of land in plot No . 75 , 76 , 85 to 87, CA plot and part of 88 , EPIP 
Industrial Area , Whitefield , Bangalore , as approved in the 20th SLSWCC . meetings. 


Water : 


450000 LPD from KIADB 


Power: 


7000 KVA to be serviced by BESCOM 


As per applicable Industrial Policy of the State. 


Incentives & 
Concessions 


GENERAL TERMS AND CONDITIONS : 


1. 


Environment: The promoters as to obtain CFE from KPSCB Environmental clearance from MOEF , GOI / DFEE GOK 
as applicable. 


2 . 


Employment: The Company shall prepare a plan for development of Human Resources required for the project, train 
localpeople and provide employment to these trained local youth and comply with the provisions of Industrial Policy of 
Govt. ofKarnataka . (Dr. Sarojini Mahishi Report). A copy of Human Resources Development plan shall be sent to the 
Commissioner for I.D . & Director of Industries and Commerce for monitoring. 


3 . 


Vendor Development: Where ever there is scope for vendor development for the project, the company shall prepare a 
vendor development plan , develop local vendors and procure the required inputs , components and sub assemblies from 
these local vendor units. A copy of the vendor development plan shall be sent to the Commissioner for I.D . & Director of 
Industries and Commerce for monitoring. 


2006 - 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೨ 


១១ 


4 . 


Social Infrastructure Development: The Company is advised to take up social infrastructure development projects in 
the vicinity of the proposed location of the unit. A copy of such projects shall be sent to the Commissioner for I.D . & 
Director of Industries and Commerce formonitoring. 


5 . 


Others : 


a . 


The project proponents shall adopt rainwater harvesting, waste water recycling and water conservation 
techniques. Zero discharge facility should be adopted wherever applicable . 
The promoters shall take all statutory and other necessary clearances from the competent authorities 
including Gol and shall submit milestones/progress in implementation of the project regularly, which will be 
monitored by the Department. 


This approval is valid for a period of two years from the date of issue of this Order. 


By Order and in the name of the Governor of Karnataka , 


JYOTHI R . J 
Desk Officer (Technical Cell) 
Commerce & Industries Department 


PR - 1790 


COMMERCE & INDUSTRIES SECRETARIAT 


Sub : 


Approval to the Project Proposal of Infosys Limited for change of activity and setting up of IT/ ITES SEZ 
at Bengaluru IT Park , Devanahalli, Bengaluru Rural District. 


Read : 


1. 


22nd SHLCC meeting held on 24 .05 .2010 . 
Govt. Order No . CI 189 SPI 2010 , Dt: 02.06 .2010 . 


3. 


Proceedings of the 28th State High Level Clearance Committee (SHLCC) Meeting held on 
23.05 .2012 


PREAMBLE : 


Infosys Limited has proposed to establish a sector specific SEZ for IT/ITES in 40 acres ( 16. 187 hectares) of land at 
Bengaluru IT Park , Devanahalli, Bengaluru Rural District with an investment of Rs. 782 Cr. 


The Commissioner for Industries Development & Director for Industries & Commerce has now sent a proposal giving the 
details of the project cost at the SEZ. 


Government has examined the recommendations made by the Commissioner for Industries Development & Director for 
Industries & Commerce and the proposal in all aspects. 


Hence the following order . 


GOVERNMENT ORDER NO : CI 144 SPI 2012 , BANGALORE DATED : 05.06 .2012 


Government is pleased to approve the following for the project approved vide Government Order No. Cl 189 SPI 2010 , 
Dt: 02. 06. 2010; 


(i) change of activity from “ Software Development Centre” to “ IT SEZ " and 


( ii) change of name of the company from “ M /s Infosys Technologies Ltd .,” to “ M /s Infosys Ltd .," 


By Order and in the name of the Governor of Karnataka , 


JYOTHI R .J 
Desk Officer (Technical Cell) 
Commerce & Industries Department 


PR - 1791 


9900 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೧೬ , ೨೦೧೨ 


2007 - 0 


COMMERCE & INDUSTRIES SECRETARIAT 


Sub: 


Amendment to earlier approved project proposal of M /s. Bannari Amman Sugars Ltd ., to establish a unit 
for manufacture of "White Crystal Sugar of Capacity 3750 TCD Sugar Plant with 25 MW Co - generation 
Plant Using Bagasse / Biomass and 75 KLPD Distillery ” - Reg . 


Read : 1. 25th SHLCC meeting held on 14 . 07 .2011. 


2 . Government Order No. CI 192 SPI 2011 dt: 24.08 .2011 . 


3 . 28th SHLCC meeting held on 23 .05 . 2012 


Preamble : 


The proposal of M /s. Bannari Amman Sugars Ltd ., to establish a unit for manufacture of "White Crystal Sugar of 
Capacity 3750 TCD Sugar Plant with 25 MW Co - generation Plant Using Bagasse / Biomass and 75 KLPD Distillery" in 375 acres 
of land at different Sy . Nos . of Chowdahalli Village, HD Kote Taluk , Mysore District, with an investment of Rs. 375 crores, was 
approved in the 25th SHLCC meeting held on 14.07 .2011. The committee approved the the acquisition of land through KIADB as 
SUC on consent basis (70 % ). Accordingly G . O was issued on 24 .08 .2011. 


The company in their letter dated : 07 .04. 2012 and 18.05 . 2012 inform that the approved location Chowdahalli Village is 
close to the Reserve Forest and obtaining Environmental Clearance is not possible. Hence , they have identified in the 
neighbourhood in M . Kannenahalli Village, Hampapura Hobli , and HD Kote Taluk Mysore District and are in the process of 
obtaining consent letters from the private land owners . The company further informed that the Sy. Nos details are still under 
finalization and are verifying the land records / documents . 


Hence , they have requested the committee for approval of change of location from Chowdahalli Village to M . 
Kannenahalli Village, Hampapura Hobli,HD Kote Taluk, Mysore District within the approved extent of 375 acres of private land to 
be acquired and allotted by KIADB as SUC on consent basis (70 % ). 


The change of location involves distance certificate from the State Government and obtaining IEM from GOI. 


The Committee has considered for change of location from Chowdahalli Village to M . Kannenahalli Village , Hampapura 
Hobli , HD Kote Taluk , Mysore District. This will be subject to obtaining modified IEM for the new location . 


Government has examined the recommendations made by the State High Level Clearance Committee in the 28th 


Meeting held on 23.05. 2012 , in all aspects . 


Hence the following order. 


GOVERNMENT ORDER NO . CI 192 SPI 2011, BANGALORE DATED : 06 .06 .2012 


Government is pleased to approve the change of location of the project of M /s. Bannari Amman Sugars Ltd., approved 
vide GovernmentOrder No. CI 192 SPI 2011 dt: 24 .08 .2011 referred at (2) above, from Chowdahalli Village to M . Kannenahalli 
Village , Hampapura Hobli, HD Kote Taluk , Mysore District. This will be subject to obtaining modified IEM for the new location 
amending the project proposal of M /s. Bannari Amman Sugars Ltd ., 


Other terms and conditions remain the same as in the Government Orders read at (2) above . 


By Order and in the name of the Governor ofKarnataka , 


JYOTHI R . J 
Desk Officer ( Technical Cell) 
Commerce & Industries Department 


PR - 1792 


